July 2014 Issue No. 07 | ¥ 10.00/- NR 


ಮಾನಿಕ ವಾತಾಜಶತ್ರಿಕೆ ಗ 


SS Td 


© BGS WORLD sci 


28 ಜೂನ್‌ 2014ರಂದು ಚಿಕ್ಕಬಳ್ಳಾಪುರದ ಬಿ.ಜಿ.ಎಸ್‌. ವರ್ಲ್ಡ್‌ 30 ಜೂನ್‌ 2014ರಂದು ರಾಯಚೂರು ಜಿಲ್ಲಾಧಿಕಾರಿಗಳು ಹಾಗೂ 
ಶಾಲೆಯಲ್ಲಿ ಜರುಗಿದ ಸ್ಕೌಟ್‌-ಗೈಡ್‌ ಘಟಕಗಳ ಉದ್ಭಾಟನೆ ಜಿಲ್ಲಾ ಸಂಸ್ಥೆ ಅಧ್ಯಕ್ಷರಾಗಿದ್ದ ಶ್ರೀ ಎಸ್‌.ಎನ್‌. ನಾಗರಾಜು, ಭಾ.ಆ.ಸೇ 
ಸಮಾರಂಭದಲ್ಲಿ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಜಿ ರವರೊಂದಿಗೆ ಇವರು ಸೇವೆಯಿಂದ ನಿವೃತ್ತಿ ಹೊಂದಿದ ಪ್ರಯುಕ್ತ ಜಿಲ್ಲಾ ಸಂಸ್ಥೆಯಿಂದ 
ಸ್ಕೌಟ್ಸ್‌-ಗೈಡ್ಸ್‌ಗಳು ಹಾಗೂ ಇತರರು ಚಿತ್ರದಲ್ಲಿದ್ದಾರೆ. ಸನ್ಮಾನಿಸಿ ಗೌರವಿಸಲಾಯಿತು. ಚಿತ್ರದಲ್ಲಿ ಜಿಲ್ಲಾ ಪದಾಧಿಕಾರಿಗಳಿದ್ದಾರೆ. 


೫! 


ವಡ DISTRICT KF 
Bike 100101[008110/01. 


10 ಜುಲೈ 2014ರಂದು ಮೈಸೂರು ಜಿಲ್ಲಾ ಸಂಸ್ಥೆ ಆಶ್ರಯದಲ್ಲಿ ಜರುಗಿದ ದಿನಾಂಕ 4 ರಿಂದ 10 ಜುಲೈ 2014ರವರೆಗೆ ರಾಜ್ಯ ತರಬೇತಿ ಕೇಂದ್ರ 
ಸಾರ್ವಜನಿಕ ಶಿಕ್ಷಣ ಅಧಿಕಾರಿಗಳ ಮಾಹಿತಿ ಶಿಬಿರದಲ್ಲಿ ರಾಜ್ಯ ದೊಡ್ಡಬಳ್ಳಾಪುರದಲ್ಲಿ ಜರುಗಿದ ಗೈಡ್‌ ಕ್ಯಾಪ್ಟನ್‌ ಹಿಮಾಲಯ 
ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪರವರು ವೃಕ್ಹಮಣಿದಾರಕರ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ 
ಮಾತನಾಡುತ್ತಿರುವುದು. ಶ್ರೀ ಹೆಚ್‌.ಆರ್‌. ಬಸಪ್ಪ, ಉಪನಿರ್ದೇಶಕರು ಪ್ರಜೀತುದಾರರು ಹಾಗೂ ಸಿಬ್ಬಂಧಿವರ್ಗ. 


(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶ್ರೀ ಪಿ. ವಿಶ್ವನಾಥ್‌, ಡಿ.ಸಿ.ಸಿ., 
ಜಿಲ್ಲಾ ಆಯುಕ್ತರುಗಳಾದ ಶ್ರೀ ಅಬ್ದುಲ್‌ ಜಮೀಲ್‌ ಹಾಗೂ ಹ್ನಕ 


ಡಾ. ಚೆ. ಕಮಲಾರಾಮನ್‌ ಹಾಗೂ ಇತರರು ಚಿತ್ರದಲ್ಲಿದ್ದಾರೆ. 


ಟು ಗಗ. 211 WE ೪1814813 
| ೫ 09 ಜುಲೈ 2014 ರಂದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಸ್ವಾಮಿ 

ವಿವೇಕಾನಂದ ಶಾಲೆಯಲ್ಲಿ ಜರುಗಿದ ಜಲಜಾಗೃತಿ ಜಾಥಾವನ್ನು 
ಸುದ್ದಿಬಿಡುಗಡೆ ದಿನಪತ್ರಿಕೆ ಪ್ರಧಾನ ಸಂಪಾದಕ ಶ್ರೀ ಕರುಣಾಕರ ರೈ 
ಸಿ.ಎಚ್‌ ಸಸಿಗೆ ನೀರೆರೆಯುವುದರ ಮೂಲಕ ಉದ್ರಾಟಿಸಿದರು. ಚಿತ್ರದಲ್ಲಿ 
ತಾಲೂಕು ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀ ಸುಂದರ ಗೌಡ, 
ಸಂಚಾಲಕರಾದ ಶ್ರೀ ರವೀಂದ್ರ ಪಿ. ಸ್ಥಳೀಯ ಸಂಸ್ಥೆ ಕಾರ್ಯದರ್ಶಿ 
ಶ್ರೀಮತಿ ವಿದ್ಯಾ ಆರ್‌. ಗೌರಿ ಹಾಗೂ ಇತರರನ್ನು ಕಾಣಬಹುದು. 


15 ರಿಂದ 19 ಜುಲೈ 2014ರ ವರೆಗೆ ಕೊಂಡಜ್ಜಿ ಬಸಪ್ಪ ರಾಜ್ಞ ತರಬೇತಿ 
| ಮತ್ತು ಶಿಬಿರ ಕೇಂದ್ರ ಕೊಂಡಜ್ಜಿಯಲ್ಲಿ ಜರುಗಿದ ರಾಜ್ಯ ಮಟ್ಟದ 
ರೋವರ್‌ ಸಖ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ ರೋವರ್‌ಗಳು. 


1111101[1.11............ 


Young people are the main players in this non-formal educational process 
that also requires adequate Adult Support, usually provided by adult volunteers. If 
we accept the truth as told in the policy of WOSM, every adult should limit his own 
involvement in the process of progressive Scouting/ Guiding by giving more space 
and allowing young people to come out to explore the values and ethics of Scout / 
Guide movement with innovative ideas and their own commitment. 


On the other hand, who are adult volunteers? I think they are also young and 
energetic youth who can really play the role of facilitators and promoters of young 
people to play the main role in our movement. The leaders who have attained certain 
age, or who have become quite in-capable of doing physical activities, or those 
who need others support to their own daily course should step aside by paving way 
for new generations to take over. 


For instance we have many leaders who are occupying the positions for 
decades, whether they do their job well or not, they satisfy youth or not, they have 
vision for better Scouting/ Guiding or not they need positions for ever. Such leaders 
should accept the trends and step out of the positions they are holding before the 
movement they are leading loses its charm and inertia. | 


What I am trying to say is - either you as a adult leader / volunteer in the 
movement move ahead and leave the space for youth to step in to your place, or if 
you are unable / can’t manage to progress further or march ahead simply step aside. 
This shows the real spirit of Scouting/ Guiding. Before we become burden on the 
movement, let us show by our own actions, our love for the movement is real and 
value based, meaning when we know we can’t, we should be one of the volunteer 
who allows others to grow. 


All the while having fun, because — in the words of Lady Olave Baden-Powell- 
“IH it isn’t fun, it isn’t scouting” and so by accepting the reality let us enjoy fun by 
looking at youth and young adults playing the Scouting /Guiding having real fun. 

I wish everyone in the movement understand the concept of adult volunteers 
and come out at the right time, at the right moment. Let us not forget that each 


person is born with a unique potential which can be developed in a constructive 
direction for better Scouting/ Guiding in the world for attracting youth and young 


people. 
NY 


11.4. KHALID 


State Secretary 


(ಮರ್ಮ ರಾರಾ ವವ 


4 “Ry 2014 ೫೫790 ao iC Guide 


ತಾ ಮುಖ್ಯ ಆಯುಕ್ತರ ಸುಡಿ... ಟಾಂ 


ಆತ್ಮೀಯರೇ, 


ಕಳೆದ ಆರು ದಶಕಗಳಿಗೂ ಹೆಚ್ಚು ಕಾಲ ಸಮಾಜಮುಖಿ ಕರ್ತವ್ಯಗಳಲ್ಲೆ ಸದಾ ನಿರತರಾಗಿರುವ, ರಾಜ್ನದ ಹಿರಿಯ 
ಜಾನಪದ ವಿದ್ವಾಂಸರೂ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ, ಭಾರತ್‌ ಸೌ -ಗೈಡ್‌ ಚಳವಳಿಯ ನಾಲ್ಕು ದಶಕಗಳ 
ಎಲ್ಲಾ ಪ್ರಕಟಣೆಗಳ ಮಾರ್ಗದರ್ಶಕರಾಗಿರುವ, ಹಿರಿಯ ಕ್ರಿಯಾತ್ಮಕ ಚೇತನ, ನಮ್ಮೆಲ್ಲರ ಗೌರವದ ಮಾರ್ಗದರ್ಶಕ 
ಗೊ.ರು.ಚ. ಅವರು 85ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಶುಭ ಸಂದರ್ಭದಲ್ಲಿ ಗೊರುಚ ಅಭಿನಂದನ ಸಮಿತಿಯವರು 
ದಿನಾಂಕ 20 ಜುಲೈರಂದು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇ ತ್ರದಲ್ಲಿ ಅತ್ಯಂತ ಸಂಭ್ರಮ, ಸಡಗರ, ಜತ 


ಗೊರುಚ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. 


ಕಿಕ್ಕಿರಿದು ತುಂಬಿದ್ದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆವಿಗೆ ವಚನಗಾಯನ, ಜಾನಪದ ಗೀತೆಗಳ 
ಸಂಭ್ರಮ, ಹೃದಯ ಸ್ಪರ್ಶಿ ಗೊರುಚ ದಂಪತಿಗಳ ಅಭಿನಂದನೆ, ನಾಡಿನ ಹಿರಿಯ ಗುರುಗಳಿಂದ, ಮಂತ್ರಿಮಹನೀಯರುಗಳಿಂದ, 
ವಿದ್ವಾಂಸರುಗಳಿಂದ ನುಡಿನಮನ, ಗೊರುಚ ಅವರಿಗೆ ರೂ. 11,11,111/- (ಹನ್ನೊಂದು ಲಕ್ಷದ ಹನ್ನೊಂದು 
ಸಾವಿರದ ನೂರಾಹನ್ನೊಂದು ರೂಪಾಯಿಗಳು) ಲಕ್ಷಗಳ ಗೌರವ ಸಮರ್ಪಣೆ, ಗೊರುಚ ಅವರು ಆರು ದಶಕಗಳಿಂದ 
ಬರೆದ ಮುನ್ನುಡಿಗಳು, ಡಿ ಹಾಗೂ ದೂರದರ್ಶನದ ಚಿಂತನೆಗಳು, ಮಹಾಮನೆಯ ಪ್ರತಿ ತಿಂಗಳ ಆಧ ಧ್ಯಕ್ಷರ 
ನುಡಿ, ಆಡಿದ ಮಾತುಗಳು, ಹಾರೈಕೆ, ಚಿತ್ರ ಸಂಪುಟ, ಗೊರುಚ ಅಭಿನಂದನೆ ಸಂದರ್ಭದಲ್ಲಿ ಬಿಡುಗಡೆಗೊಂಡ “ಹಳ್ಳಿಯ 
ಬಳ್ಳಿ” ಸಂದರ್ಭ ಸಂಚಿಕೆ, ಗೊರುಚ ಅವರಿಗೆ ಅತ್ಯ ೦ತ ಪ್ರಿಯವಾದ ಜಾನಪದ ಸಾಹಿತ್ಯ, ಶರಣ ಸಾಹಿತ್ಯ, ಸಾಮಾಜಿಕ 
ಕಳಕಳಿ ಬಗ್ಗೆ ಪ್ರಕಟಿಸಿರುವ ಅಭಿನಂದನಾ ಗ್ರಂಥ “ತವನಿಧಿ” ಹಾಗೂ ಗೊರುಚ ಸ ಸಂಕ್ಷಿಪ್ತ ಪರಿಚಯ ಪುಸ್ತಿಕೆಗಳು ಬಿಡುಗಡೆಗೊಂಡ 
ಎಂಟು ಪ್ರಕಟಣೆಗಳು ಗೊರುಚ ಅವರ ಆರುದಶಕಗಳಿಗೂ ಮಿಕ್ಕ ಕ್ರಿಯಾಶೀಲ ಬದುಕನ್ನು ಅನಾವರಣಗೊಳಿಸುವಲ್ಲಿ 


| ಮಹತ್ವದ ಪ ಪಾತ್ರವಹಿಸಿವೆ. ಗೊರುಚ ಅವರ ಸೇವೆ ಸದಾ ನಾಡಿಗೆಲ್ಲಾ ಲಭಿಸಲಿ, ನೂರ್ಕಾಲ ಬಾಳಲಿ ಎಂದು ಭಗವಂತನನು 


oy 
ಪ್ರಾರ್ಥಿಸುತ್ತೇನೆ. 
ದೊಡ್ಡಬಳ್ಳಾಪುರದ ಡಾ॥ ಆನಿಬೆಸೆಂಟ್‌ ಸ್ಕೌಟ್ಸ್‌ ಗೈಡ್ಸ್‌ ರಾಜ್ಯ ತರಬೇತಿ ಮತ್ತು ಶಿಬಿರ ಕೇಂದ್ರದಲ್ಲಿ ಆಗಸ್ಟ್‌ನಲ್ಲಿ 
ಆಯೋಜಿಸಿರುವ 27ನೇ ರಾಜ್ಯ ಜಾಂಬೋರೇಟ್‌ಗೆ ಅವಶ್ಯವಾದ ಅನುಕೂಲಗಳು ಸಿ ಸಿದ್ದವಾ ಗುತ್ತಿದೆ. 


ದಿನಾಂಕ 19 ಜುಲೈ 2014ರಂದು ಸ್ವಾಗತ ಸಮಿತಿಯ ಸಭೆ ದೊಡ್ಡಬ ಬಳ್ಳಾಪುರ 
ಮಾನ್ಯ ಶ್ರೀಟಿ. ವೆಂಕಟರಮಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಡಾ| ಆನಿಬೆಸೆಂಟ್‌ ಸೌ ಟ್‌ ಮ ಮತ್ತು ಗೈಡ್ಸ್‌ ರಾ ರ 
ಶಿಬಿರ ಕೇಂದ್ರದಲ್ಲಿ ಜರುಗಿತು. ಕ್ಷೇತ್ರದ ಜಿಲ್ಲಾ ಪಂಚಾಯತ್‌ ಸದಸ್ಯರು, ದೊಡ್ಡಬಳ್ಳಾಪುರ ತಾಲ್ಲೂಕು ಪಂಚಾಯ 
ಅಧ್ಯಕ್ಷರು, ಕ್ಷೇತ್ರದ ತಾಲ್ಲೂಕು ಪಂಚಾಯತ್‌ ಸದಸ್ಯರು, ದೊಡ್ಡಬಳ್ಳಾಪುರ ತಾಲ್ಲೂಕಿನ ವಿವಿಧ ಸರ್ಕಾರಿ ಇಲಾಖೆಗಳ 
ಅಧಿಕಾರಿಗಳು, ಬಾಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತ್‌ ಅಧಿಕಾರಿಗಳು, ರಾಜ್ಯ ಸಂಸ್ಥೆಯ ಹಿರಿಯ ನಾಯಕ-ನಾಯಕಿಯರು 
ಸಭೆಯಲ್ಲಿ ಭಾಗವಹಿಸಿ ಜಾಂಬೋರೇಟ್‌ ಕಾರ್ಯಕ್ರಮ ಯಶಸ್ವಿಯಾಗಿ ಸತ ಬೇಕಾಗುವ ಅನುಕೂಲಗಳನ್ನು 
ಏರ್ಪಡಿಸಲು ಸಂಪೂರ್ಣ ಸಹಾಯ-ಸಹಕಾರ ನೀಡುವುದಾಗಿ ಭರವಸೆ ನೀಡಿರುತ್ತಾರೆ. ಅವರುಗಳಿಗೆಲ್ಲಾ ರಾಜ್ಯ ಸಂಸ್ಥೆಯ 
ಕೃತಜ್ಞತೆಗಳು. 


ದಿನಾಂಕ : 10.07.2014ರಂದು ಮೈಸೂರು ಜಿಲ್ಲಾ ಸ್ಕೌಟ್‌ ಗೃಡ್‌ ಸಂಸ್ಥೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ಗೈಡ್‌ ಭವನದಲಿ ಏರ್ಪಡಿಸಿದ “ಸಾಮಾನ್ಯ ಮಾಹಿತಿ ಶಿಬಿರ”ದ 
ಲ 


ಎಲ್ಲರನ್ನು ಸ್ಕೌಟ್‌ ಗೈಡ್‌ ಚಳವಳಿ ಮೈಸೂರು ಜಿಲ್ಲೆಯಾದ್ಯಂತ 
ವಾ 


(2 
ಶ್ಶಿ 
ಲ] 
G 

0 
pe 


ಳಿಗೆ ಶ್ರೀ ಜಯಚಾಮರಾಜೇಂದ್ರ ಸೌಟ್‌ ಮ 


ಆಈ 


ಸಾರ್ವಜನಿಕ ಶಿಕ್ಷ ಣ ಇಲಾಖೆಯ ಆಡಳಿತ ಉಪನಿರ್ದೇಶಕರಾದ ಶ್ರೀ ಹೆಚ್‌.ಆರ್‌.ಬಸಪ್ಪನವರು ಮಾಹಿತಿ ಶಿಬಿರದಲ್ಲಿ 
ಸಕ್ರಿಯವಾಗಿ ಭಾಗವಹಿಸಿ ಜಿಲ್ಲೆಯ ವಿವಿಧ ತಾಲ್ಲೂಕುಗಳಿಂದ ಭಾಗವಹಿಸಿದ್ದ 175ಕ್ಕೂ ಹೆಚ್ಚಿನ ಅಧಿಕಾರಿಗಳಿಗೆ ಸೂಕ್ತ 
ಮಾರ್ಗದರ್ಶನ ನೀಡಿ, ಅವರುಗಳ ವ್ಯಾಪ್ತಿಯಲ್ಲಿ ಸ್ಕೌಟ್‌-ಗೈಡ್‌ ದಳ-ಘಟಕಗಳನ್ನು ಸ್ಥಾಪಿಸಲು ಕಾರ್ಯಪ್ರವೃತ್ತರಾಗಬೇಕೆಂದು 


ಸೂಚಿಸಿದರು. ನನ್ನ ಗಮನಕ್ಕೆ ಬಂದ ವಿಷಯವೆಂದರೆ, ಇತರ ಎಲ್ಲಾ ಅಭ್ಯರ್ಥಿಗಳೊಂದಿಗೆ ಜಿಲ್ಲಾ ಉಪನಿರ್ದೇಶಕರು 


ಹಾಗು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾಮಾನ್ಯ ಮಾಹಿತಿ ಶಿಬಿರದಲ್ಲಿ ದಿನವಿಡಿ ಭಾಗವಹಿಸಿ ಶಿಬಿರ ಅತ್ಯಂತ ಯಶಸ್ವಿಯಾಗಲು 
ಸಹಕರಿಸಿದ್ದಕ್ಕೆ ಅವರುಗಳಿಗೆ ರಾಜ್ಯ ಹಾಗು ಜಿಲ್ಲಾ ಸಂಸ್ಥೆಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಸಭೆಯಲ್ಲಿ ಜಿಲ್ಲಾ 


ಮುಖ್ಯ ಆಯುಕ್ತ ಶ್ರೀ ಪಿ.ವಿಶ್ವನಾಥ್‌, ಜಿಲ್ಲಾ ಆಯುಕ್ತರುಗಳಾದ ಡಾ| ಕಮಲಾರಾಮನ್‌, ಶ್ರೀ ಅಬ್ದುಲ್‌ ಜಮೀಲ್‌, 
ಜಿಲ್ಲಾ ಕಾರ್ಯದರ್ಶಿ ಡಾ| ಕೆ.ಬಿ.ಗುರುಮೂರ್ತಿ, ಜಿಲ್ಲಾ ಕೋಶಾಧಿಕಾರಿ ಡಾ ಜಿ.ಸಿದ್ದೇಶ್‌, ರಾಜ್ಯ ಸಂಸ್ಥೆಯ ಪ್ರತಿನಿಧಿಗಳಾದ 
ಶ್ರೀಮತಿಯರಾದ ಎಸ್‌.ಕೆ. ಪ್ರಭಾ, ಬಿ.ಡಿ.ಶಾಂತಾ, ಶ್ರೀ ಟಿ.ಎ. ಮಂಜುನಾಥಾಚಾರ್‌, ಶ್ರೀ ಎಲ್‌.ಟಿ. ಲೋಕೇಶ್‌ 
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೂಕ್ತ ಮಾರ್ಗದರ್ಶನ ನೀಡಿರುತ್ತಾರೆ. ಇದರೊಂದಿಗೆ ಜಿಲ್ಲಾ ಸಂಸ್ಥೆಯ ತರಬೇತುದಾರರು, 
ಡಿಓಸಿಗಳು, ಸ್ಥಾನಿಕ ಆಯುಕ್ತರುಗಳು, ಸಹಕಾರ್ಯದರ್ಶಿಗಳು, ಶಿಬಿರದ ಯಶಸ್ಸಿಗೆ ನೆರವಾದರು. ಮೈಸೂರು ಜಿಲ್ಲಾ 
ಸಂಸ್ಥೆಯ ಪದಾಧಿಕಾರಿಗಳಿಗೆ, ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಅಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ಮತ್ತೊಮ್ಮೆ ರಾಜ್ಯ 
ಸಂಸ್ಥೆಯ 


ಲ ಪರವಾಗಿ ಅಭಿನಂದನೆಗಳು. 


ದಿನಾಂಕ 1 ಆಗಸ್ಟ್‌ ನಿಂದ 7 ರ ವರೆಗೆ ಶ್ರೀಲಂಕಾದ ಕೊಲೊಂಬೋದ ಮಡಂಪೆನಗರದಲ್ಲಿ ಏರ್ಪಡಿಸಿರುವ 
ಕೊಲೊಂಬೋ ಶತಮಾನೋತವ ಸ್ಕೌಟ್‌ ಜಾಂಬೋರಿಯಲ್ಲಿ ರಾಜ್ಯದ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಜಿಲ್ಲೆಗಳಿಂದ 
26 ಸ್ಕೌಟ್‌ಗಳು, 31 ಗೈಡ್‌ಗಳು, 10 ಐ.ಎಸ್‌.ಟಿ.ಗಳು ಹಾಗೂ 5 ಜನ ದಳನಾಯಕ-ನಾಯಕಿಯರುಗಳು ಭಾಗವಹಿಸಲಿದ್ದಾರೆ. 
ಬೆಂಗಳೂರು ದಕ್ಷಿಣ ಜಿಲ್ಲಾ ಸಂಸ್ಥೆಯ ಬೆಲ್ಲಾ ಮುಖ್ಯ ಆಯುಕ್ತರಾದ ಶ್ರೀ ಎಂ.ಕೆ. ಖಾನ್‌ರವರ ನೇತೃತ್ವದಲ್ಲಿ ರಾಜ್ಯದ 
ಕಂಟಿಂಜೆಂಟ್‌ ಭಾಗವಹಿಸಲಿದೆ. ರಾಜ್ಯದಿಂದ ಹಚ್ಚಿನ ಸಂಖ್ಯೆಯಲ್ಲಿ ಶ್ರೀಲಂಕಾದ ಶತಮಾನೋತವ ಜಾಂಬೋರಿಯಲ್ಲಿ 
ಭಾಗವಹಿಸಿಲಿರುವ ಎಲ್ಲಾ ಸ್ಕೌಟ್ಸ್‌-ಗೈಡ್ಸ್‌ ದಳನಾಯಕ-ನಾಯಕಿಯರುಗಳಿಗೆ ಹಾರ್ದಿಕ ಶುಭಾಶಯ ಹಾಗೂ ಅಭಿನಂದನೆಗಳು. 


9 
ಓಟು 


೦ದಿನ ಸಂಚಿಕೆಗಳಲ್ಲಿ ರಾಜ್ಯದ ಸಹೋದ್ಯೋಗಿಗಳಲ್ಲಿ ನಾನು ಈಗಾಗಲೇ ಪ್ರಸ್ತಾಪಿಸಿರುವಂತೆ, ಯಾವ ಜಿಲ್ಲೆಗಳಲ್ಲಿ 


ತಮ್ಮ ವಿಶ್ವಾಸಿ 


ಸವ 


ಕೊಂಡಜ್ಜಿ ಬ. ಷಣ್ಮುಖಪ್ಪ 


ರಾಜ್ಯ ವಾರ್ತೆಗಳು 
ರಾಜ್ಯ ಮಟ್ಟದ ರೋವರ್‌ ಸಖ ತರಬೇತಿ ಶಿಬಿರ 


ದಿನಾಂಕ 15-07-2014 ರಿಂದ 19-07-2014 ರ ವರೆಗೆ ಐದು ದಿನಗಳ ರಾಜ್ಯ ಮಟ್ಟದ ರೋವರ್‌ ಸಖ 
ತರಬೇತಿ ಶಿಬಿರವು ಕೂಂಡಜ್ಜಿ ಬಸಪ್ಪ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ರಾಜ್ಯ ತರಬೇತಿ ಮತ್ತು ಶಿಬಿರ ಕೇಂದ್ರ ಕೊಂಡಜ್ಜಿ, 
ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇಲ್ಲಿ ಏಪ ರ್ಪಡಿಸಲಾಗಿತ್ತು. 


ರೋವರ್‌ಗಳನ್ನು ನಾಲ್ಕು ಗು೦ಪುಗಳಾಗಿ ವಿಭಾಗಿಸಲಾಯಿತು. ಮೊದಲ ಗುಂಪಿನ ನಾಯಕರಾಗಿ 
ಶ್ರೀ ಗಣಪತಿ, ಆರ್‌.ಎಸ್‌.ಎಲ್‌., ಸಾಗರ, ಎರಡನೇ ಗುಂಪಿನ ನಾಯಕರಾಗಿ ಶ್ರೀ ಎ.ವಿ. ರಾಜೇಶ್‌ ಆರ್‌. ಎಸ್‌. ಎಲ್‌. 
ಶಿವಮೊಗ್ಗ, ಶ್ರೀ ಡೊಂಬಯ್ಯ ಮಣಿಪಾಲ, ಮೂರನೇ ಗುಂಪಿನ ನಾಯಕರಾಗಿ ಶ್ರೀ ಎಂ.ಕೆ. ರಂಗಸ್ವಾಮಿ ಆರ್‌.ಎಸ್‌.ಎಲ್‌., 
ಹಾಸನ ನಾಲ್ಕನೇ ಗುಂಪಿನ ನಾಯಕರಾಗಿ ಶ್ರೀ ಅಶೋಕ ಕುಮಾರ್‌ ಡಿ.ಓ., ಮೈಸೂರು ಇವರುಗಳು ಕರ್ತವ್ಯ 


ನಿರ್ವಹಿಸಿದರು. 


ಶಿಬಿರದ ತರಬೇತಿಯಲ್ಲಿ ಶಿಬಿರದ ಉದ್ದೇಶಗಳು, ರೋವರ್‌ ಸ್ಕೌಟ್‌ ವಿಭಾಗದ ಆದರ್ಶ ಕಾರ್ಯಕ್ರಮ, 
ರೋವರ್‌ ಸ್ಕೌಟಂಗ್‌ ಸೇರುವುದು ಹೇಗೆ), ರೋವರ್‌ ತತ್ವಗಳು, ರೋವರ್‌ ಪ್ರಾವೀಣ್ಯತಾ ಪದಕಗಳು, ರೋವರ್‌ 
ಇತಿಹಾಸ, ನಡೆದು ಬಂದ ದಾರಿ, ನಾಯಕತ್ವ ಬೆಳೆಸುವುದು, ಸ್ಕೌಟ್ಸ್‌ ತತ್ತ ಪಟಾಲಂ ಮತ್ತು ಅದರ ವ್ಯವಸ್ಥೆ, ಚಿ. 


ಯವರ ಆರು ವ್ಯಾಯಾಮಗಳು, ಗ೦ಟುಗಳು ಮತ್ತು ಅದರ ಉಪಯೋಗಗಳು, ರೋವರ್‌ಗಳ ಪ್ರಗತಿಪರ ಶಿಕ್ಷಣ, 
ಲಾಗ್‌ ಪುಸ್ತಕಗಳನ್ನು ಸಿದ್ಧಗೊಳಿಸುವುದು, ದಳ ಸಭೆ, ಕೊ೦ಡಜ್ಜಿ ಗ್ರಾಮ ಮತ್ತು ಶಿಬಿರ ಕೇ೦ದ್ರದಲ್ಲಿ ಸ್ವಚ್ಛತೆ, ಶಿಬಿರ 
ಕೇಂದ್ರದಲ್ಲಿ ನೂರು ಗಿಡಗಳನ್ನು ನೆಡುವುದು ಮುಂತಾದ ಕಾರ್ಯಚಟುವಟಿಕೆಗಳನ್ನು ನಡೆಸಲಾಯಿತು. 

ದಿನಾಂಕ 17-07-2014 ರ ಅಪರಾಹ್ನ ವಿವಿಧ ಪ್ರದೇಶಗಳಿಗೆ ರಾತ್ರಿ ವಾಸದ ಹೊರ ಸಂಚಾರವನ್ನು 
ಯೋಜಿಸಲಾಗಿತ್ತು. ಒಂದು ದಿನದ ರಾತ್ರಿಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ಪ್ರತಿ ಗುಂಪಿಗೆ ನೀಡಲಾಯಿತ. ಪ್ರತಿ 
ತಂಡವು ನಾಲ್ಕು ಗಂಟೆಗೆ ಶಿಬಿರ ಕೇಂದ್ರದಿಂದ ಅರಣ್ಯ ಇಲಾಖೆಯ ತುಂಗಭದ್ರಾ ಜಲಾಶಯದ ಕೊಂಡಜ್ಜಿ ಕೆರೆಯತ್ತ 
ಹೊರಸಂಚಾರವನ್ನು ಆರಂಭಿಸಿದವು. ಹೊರಸಂಚಾರ ಹೊರಡುವ ಮುನ್ನ ಪ್ರತಿಯೊಂದು ತಂಡಕ್ಕೆ ನಿರ್ಧಿಷ್ಟ ಕೆಲಸಗಳನ್ನು 
ಹಂಚಲಾಯಿತು. ಪ್ರತಿ ತಂಡವು ಪ್ರಾಣಿಗಳ ಗುರುತು ಪತ್ತೆ, ಕಾಡಿನ ಮಧ್ಯೆ ರಾತ್ರಿ ಉಳಿದು ಖುಷಿ ಪಟ್ಟರು. ಹುಲಿ 
ನಾಯಿ, ನವಿಲು ಜಿಂಕೆ ಕಾಲುಗಳ ಅಚ್ಚುಗಳನ್ನು ಮಕ್ಕಳು ಪತ್ತೆ ಹಚ್ಚಿ, ಅರಣ್ಯ ಕೌಶಲಗಳನ್ನು ಅರಿಯುವ ಪ್ರಯತ್ನವನ್ನು 
ಮಾಡಿದರು. ಆ ರಾತ್ರಿಯನ್ನು ಕಾಡಿನ ಮಧ್ಯೆ ರಚಿಸಿಕೊಂಡ ಗುಡಾರಗಳಲ್ಲಿ ಕಳೆದರು. 

ಶಿಬಿರದ ನಾಯಕತ್ತವನ್ನು ಶ್ರೀ ಎ.ಎಂ. ಶಂಕರ್‌, ಎಲ್‌.ಟಿ. (ರೋವರ್‌), ಇವರು ವಹಿಸಿದ್ದರು. ಶಿಬಿರದ | 
ಮೇಲ್ವಿಚಾರಕರಾಗಿ ಶ್ರಿ ಟಿ.ಎ. ಮ೦ಜುನಾಥಾಚಾರ್‌ ರಾಜ್ಯ ಸಂಘಟನಾ ಆಯುಕ್ತರು (ಸ್ಕೌಟ್ಸ್‌ ಕಾರ್ಯ ನಿರ್ವಹಿಸಿದರು. 
ಶಿಬಿರದ ಆಹಾರ ವ್ಯವಸ್ಥೆಯನ್ನು ಶ್ರೀ ನೂರುಲ್ಲಾ ಎ.ಎಸ್‌.ಓ.ಸಿ.,(ಸ್ಕೌಟ್ಸ್‌) ದಾವಣಗೆರೆ ಜಿಲ್ಲೆ ಮತ್ತು 
ಶ್ರೀ ಎಸ್‌.ಎನ್‌. ಗೋಪಾಲಕೃಷ್ಣ ಡಿ.ಒ. ಶಿರಸಿ ಜಿಲ್ಲೆ ಇವರುಗಳು ನಿರ್ವಹಿಸಿದರು. 


ದಿನಾಂಕ 19-07-2014 ರಂದು ಸರ್ವಧರ್ಮ ಪ್ರಾರ್ಥನೆ, ಟ್ರಾಂಜಾಕ್ಷನಲ್‌ ಅನಾಲಿಸಿಸ್‌, ರೋವರಿಂಗ್‌ಗೆ 
ಸಂಬಂಧಿಸಿದ ಸಾಹಿತ್ತವನ್ನು ಎಲ್ಲಾ ರೋವರ್‌ ಸಖರುಗಳಿಗೆ ಉಚಿತವಾಗಿ ನೀಡಲಾಯಿತು 


ಮುಟಿ ್ನ್ಮ್ಮ್ಮೇೀೇೀ ಜ್ಮಜ್ಮ್ಮ್ಮದದಾಾರರಾರಾರಾರಾರ್ವಾರಾವರಾರಾಯಯಾರ್ವಾಜರರರಾರಾಯಾಮಾರ್ವಾಾ 
Karnataka Scout and Guide July 2014 7 
ASSIS SSS ಸ STS SSS SST SSS SSSR SSS TTC CECE 


Himalaya Wood Badge Course 


Himalaya Wood Badge Course for Guide Captains was conducted at Dr. Annie Besant 
Scouts and Guides, State Training and Camping Centre, Doddaballapur, Bangalore Rural 
District held from 4th to 10th July 2014. 50 Guide Captains were attended the Course, They 
were divided into 2 Groups - Smt. Sheela Joseph, LT(G), Kerala State and 
Smt. C. Manjula, LT(G) & 1c, SOC(G) Bangalore were Course Leaders. 


Sri Kondajji B. Shanmukhappa, State Chief Commissioner, Smt. Geetha Nataraj, 
LT(G) National Head Quarters Commissioner for Rangers of State Head Quarters 
Commissioner, Sri C.S. Reddy, LT(S) and National Council Member, Smt. B.V. Ramalatha, 
Joint State Secretary (೮) visited the Camp on 09-07-2014 


ಕೃಪೆ "ದಿ ಟೈಮ್ಸ್‌ ಆಫ್‌ ಇಂಡಿಯಾ, ದಿನಾಂಕ : 27-07-2014 ಭಾನುವಾರ 


Hi 2014 


ಖಾ ವಾರ್ತೆಗಳು 


ದಿನಾ೦ಕ 05-06-2014 ರಂದು ಸರ್ಕಾರಿ ಪದವಿಪೂರ್ವ ಕಾಲೇಜು, ಸೋಮಯಾಜಲಹಳ್ಳಿ, ಶ್ರೀನಿವಾಸಪುರ 

ತಾಲ್ಲೂಕು, ಕೋಲಾರ ಜಿಲ್ಲೆಯಲ್ಲಿ ಭಗತ್‌ ಸಿಂಗ್‌ ಸ್ಕೌಟ್‌ ದಳದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು 

| ನೆರವೇರಿಸಲಾಯಿತು. ನಂತರ ನಡೆದ ಸರಳ ಸಮಾರಂಭದಲ್ಲಿ ವಿಜ್ಞಾನ ಶಿಕ್ಷಕರಾದ ಶ್ರೀ ಸಿ.ಕೆ. ಗೋಪಾಲರಾವ್‌ 

ರವರು ವಿಶ್ವ ಪರಿಸರ ದಿನಾಚರಣೆ ಆಚರಣೆಯ ಇತಿಹಾಸ, ಮಹತ್ವ ಈ ವರ್ಷದ ಘೋಷವಾಕ್ಯವಾದ 

‘Rise your voice, not to the Ocean level ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಎದುರಿಸುತ್ತಿರುವ 

ಜಾಗತಿಕ ಸಮಸ್ಯೆಗಳಾದ - ಜಾಗತಿಕ ತಾಪಮಾನ ಏರಿಕೆ, ಓರೋನ್‌ "ಪದರದ ನಾಶ, ಹಾಗೂ ಇದನ್ನು ನಿಯಂತ್ರಿಸಲು 
ನಾವು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸಿಕೊಟ್ಟರು. 


ಬಿಜಾಹುರ 


ದಿನಾಂಕ 26-06-2014 ರಂದು ಮದರ್‌ ಥೆರೇಸಾ ಗೈಡ್‌ ಕಂಪನಿ, ಉತ್ನಾಳ ಶಾಲೆಯ ಗೈಡ್‌ ಗಳು ಕಲನಾ 
ಚಾವ್ಲಾ ಗೈಡ್‌ ಕಂಪನಿ ಮತ್ತು ಶ್ರೀ ರಾಮಕೃಷ್ಣ ವಿದ್ಯಾವಸತಿ ಶಾಲೆ ವಿಜಾಪುರದಗೈಡ್‌ಗಳು ಶ್ರೀಮತಿ ವಾಸಂತಿಬಾಯಿ 
ಜಿಗಜಿನ್ನಿ ಜಿಲ್ಲಾ ತರಬೇತಿ ಮತ್ತು ಶಿಬಿರ ಕೇಂದ್ರ ಬುರಣಾಪೂರದಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ಪರಿಸರ 
ಕಾಳಜಿ ಮೆರೆದರು. ಒಟ್ಟು 160 ಗಿಡಗಳನ್ನು ನೆಟ್ಟು ಅವುಗಳಿಗೆ ನೀರು ಹಾಕಿ ಪ್ರತಿ ತಿಂಗಳು ಅದರ ಕಾಳಜಿ ಮಾಡುವ 
ಜವಾಬ್ದಾರಿ ಹೊತ್ತುಕೊಂಡರು. ನಗರದ ಕೈಲು ನಿಲ್ದಾಣದ ಸ್ವಚ್ಛತಾ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ 
ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಸಂಘಟನಾ ಆಯುಕ್ತರುಗಳಾದ ಶ್ರೀ ಸದದ ಬೋಳಸೂರ, ಶ್ರೀ ಸುನೀಲ ಬಿರಾದಾರ 
ಪಾಟೀಲ ಅವರು ಮಾರ್ಗದರ್ಶನ ಮಾಡಿದರು. ಗೈಡ್ಸ್‌ ಕ್ಯಾಪ್ಟನ್‌ಗಳಾದ ಶ್ರೀಮತಿ ಎಲ್‌.ಎಂ. ಬಿರಾದಾರ, ಶ್ರೀಮತಿ 
ಸಂಧ್ಯಾ ದೇಶಪಾಂಡೆ, ಶ್ರೀ ಬಿ.ಎಚ್‌. ಹೂಗಾರ, ಉತ್ನಾಳ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಬಿ.ಎನ್‌. ನದಾಫ್‌ 
ಉಪಸ್ಥಿತರಿದ್ದರು. 


ಸೇ ಸಸ ಸ ಸ ಸಕ ಹ ಹಡ 


ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಅಂತರರಾಷ್ಟೀಯ ಮಟ್ಟದ ಸಂಸ್ಥೆಯಾಗಿದ್ದು, ಮಕ್ಕಳ ಸಲುವಾಗಿ ಸೇವೆ ಮಾಡಲು 
ಅವಕಾಶ ಒದಗಿ ಬಂದಿದ್ದು ನನಗೆ ಸಂತೋಷ ಉಂಟುಮಾಡಿದೆ ಎಂದು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆ 
ವಿಜಾಪುರದ ನೂತನ ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರೀ ಸಿದ್ದಣ್ಣ ಸಕ್ರಿ ಹೇಳಿದರು. 


ಅವರು ಇತ್ತೀಚೆಗೆ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಕಾರ್ಯಾಲಯದಲ್ಲಿ 2014-15 ನೇ ಸಾಲಿನಲ್ಲಿ ನಡೆದ ಚುನಾವಣೆಯಲ್ಲಿ 
ಅವಿರೋಧವಾಗಿ ಆಯ್ಕೆಯಾದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಬುರಣಾಪುರದಲ್ಲಿ 15 ಎಕರೆ ಜಿಲ್ಲಾ ತರಬೇತಿ 
ಕೇಂದ್ರ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಅದನ್ನು ಎಲ್ಲರ ಸಹಾಯದಿಂದ ಶೀಘ್ರದಲ್ಲಿ ಕೆಲಸ ಮುಗಿಸಿ ಉದ್ರಾಟನೆ ಮಾಡುವ 
ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದೆ ತೆರನಾಗಿ ತರಬೇತಿ ಕೇ೦ದ್ರದಲ್ಲಿ ಈಗಾಗಲೇ 700 ಗಿಡಗಳನ್ನು ನೆಡಲಾಗಿದ್ದು ಈ 
ವರ್ಷಕ್ಕೆ ಹಣ್ಣಿನ ಗಿಡಗಳು ಸೇರಿದಂತೆ ಇನ್ನೂ 1000 ಗಿಡಗಳು ನೆಡುವ ಗುರಿ ಹೊಂದಲಾಗಿದ್ದು ಶೀಘ್ರದಲ್ಲಿ ಆ ಕಾರ್ಯವಾಗಲು 
ನಾವು ಸಿದ್ದರಾಗಬೇಕಿದೆ ಮತ್ತು 40 ಟೆಂಟ್‌ಗಳು ಮತ್ತು 40 ಟೆಂಟೆ ಬೇಸಗಳನ್ನು ಮಾಡಬೇಕಿದೆ, ಜಿಲ್ಲಾ ಪಂಚಾಯತಿಯಿಂದ 
25 ಶೌಚಾಲಯ ಮತ್ತು ಸ್ನಾನದ ಕೋಣೆಗಳನ್ನು ಮಾಡಬೇಕಿದೆ ಈ ಎಲ್ಲ ಕೆಲಸಗಳನ್ನು ಮಾಡಲು ಜಿಲ್ಲಾ ಹಂತದ ಎಲ್ಲ 
ಪದಾಧಿಕಾರಿಗಳ ಸಹಾಯ ಸಹಕಾರ ಮುಖ್ಯವಾಗಿ ಬೇಕಾಗಿದೆ ಎ೦ದು ಹೇಳಿದರು. ನನ್ನನ್ನು ಅವಿರೋಧವಾಗಿ ಆಯ್ಕ ಮಾಡಿದ 


ಎಲ್ಲರನ್ನು ಅಭಿನಂದಿಸುತ್ತಾ ನ ನನ್ನ ಹುದ್ದೆಗೆ ತಕ್ಕಂತೆ ಪ್ರಾಮಾಣಿಕವಾದ ಕೆಲಸ ಮಾಡಲು ಸಿದ್ಧವಿರುವುದಾಗಿ ಹೇಳಿದರು. 


ಸಭೆ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಖಜಾಂಚಿ ಶ್ರೀ ಸಹಜಾನಂದ ಧಂಧರಗಿ ಮಾತನಾಡಿ ರಾಜ್ಯದಲ್ಲೆ ವಿಜಾಪುರ 

ಜಿಲ್ಲೆ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಘಟನೆ ಮತ್ತು ಮಕ್ಕಳ ಪ್ರಗತಿ ಮುಂಚೂಣಿಯಲ್ಲಿರಬೇಕು ಮತ್ತು ಸಂಘಟನಾ 
ಆಯುಕ್ತರುಗಳು 2 ಹ; ಬೇಟಿ ನೀಡಿ ಎಲ್ಲ ಶಾಲೆಗಳಲ್ಲಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ನ ಚಟುವಟಿಕೆಗಳು ಕಡ್ಡಾಯವಾಗಿ 
೨ 


ಇರುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಸಂಸ್ಥೆ ಚ ಸ್ಸ "ಹಾಜರಿದ್ದರು. 


೧ 


ಸು ಮು kK 


| ನಾಂಕ 29-06-2014 ರಂದು ಸ್ವಾಮಿ ವಿವೇಕಾನಂದ ಸ್ಕೌಟ್ಸ್‌ ದಳ, ಸೇಂಟ್‌ ಜೋಸೆಫ್‌ ಶಾಲೆ 
| ವಿಜಾಪುರ ಹಾಗೂ ಕಸ್ತೂರಬಾ ಗಾಂಧಿ ಮುಕ್ತ ಗೈಡ್‌ ಕಂಪನಿಯ 22 ಸಟ್ರ್‌ ಮತ್ತು 20 ಗೈಡ್ಜ್‌ಗಳು ಹೊರ 
| ಸಂಚಾರ ಹಮ್ಮಿಕೊಂಡಿದ್ದರು. ವಿದ್ಯುತ್‌ ಮಿತವಃ ಜ್‌ ಬಳಕೆ ವಿಧಾನವನ್ನು ಮತ್ತು ನೀರಿನ ಮಿತವ್ಯಯ ಬಳಕೆ 
ಮಾಡುವುದ ನ್ನು ತಮ್ಮ ಮನೆಯ ತ ಸ್ವಚ್ಛತಾ ಕಾರ್ಯ ಯಾವ ಚನಾಗಿ ಮಾಡಬೇಕು ತೆ ಬಗ್ಗೆ | 
ಜಾಗೃತಿ ಇಸು ಕಾರ್ಯ ಮಾಡಿದರು. ee ಮಧ್ಯದಲ್ಲಿ ಧ್ವಜಗೀತೆ, ಪ್ರಾರ್ಥನಾ ಗೀತೆ, ಜಾನಪದ ಗೀತೆ, 
ಪ್ರಥಮ ಚಿಕಿತ್ಸೆ ಮಂ ಕಲಿಸಲಾಯಿತು. ಇವರಿಗೆ ಮಾರ್ಗದರ್ಶಕರಾಗಿ ಲೇಡಿ ಸ್ಕೌಟ್ಸ್‌ ಮಾಸ್ಟರ್‌ 


ಶ್ರೀಮತಿ ಜಿ.ಆರ್‌. ಬಿಸನಾಳ, ಗೈಡ್ಸ್‌ ಕ್ಯಾಪ್ಟನ್‌ ಶ್ರೀಮತಿ ರೇವತಿ ಬೂದಿಹಾಳ ಉಪಸ್ಥಿತರಿದ್ದರು. 
ರಾಯಚೂರು 


ದಿನಾ೦ಕ 29-04-2014 ರಂದು ಬಾಷುಮಿಯ ಸಾಹುಕಾರ ಸರಕಾರಿ ಪ್ರಥಮ ದರ್ಜೆ ಕಾಲೇಜು, ಮಾನವಿಯಲ್ಲಿ 
ಭಾರತ್‌ ಸೌಟ್‌ ಮತು ಗೆ ಡ್‌ ವತಿಯಿಂದ ಲಾಲ್‌ ಬಹದ್ದೂರುಶಾಸ್ತಿ ರೋವರ್‌ ಘಟಕ ಉದ್ರಾಟಿನಾ ಸಮಾರಂಭ 
| ಜರುಗಿತು. ಬೇಡನ್‌ Pd: ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಸಾಕೆ ಕಾರ್ಯಕ್ರಮವನ್ನು | 
ಉದ್ಭಾಟಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಭಜರಂಗ ಆಗಮಿಸಿದ್ದ ಶ್ರೀ ರಾವುತ್‌ ರಾವ್‌ ಬರೂರ್‌, ಸಂಘಟನಾ 
| ಆಯುಕ್ತರು, ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್‌ ಸೆ ಸಂಸ್ಥೆ, ವ್ಹಾ 12. ಮಾತನಾಡುತ್ತಾ, ಸಮಾಜ ಸ ಸ್ವಾಸ್ಥ ; ಮತ್ತು 
ಸದೃಢವಾಗಿರಲು ಯುವಶಕ್ತಿ ಜಾಗೃತರಾಗಿರುವುದು ಅವಶ್ಯ ಇಂದಿನ ಆಧುನಿಕ ಯುಗದಲ್ಲಿ ಸೇವಾ ಮನೋಭಾವ 
ಮರೀಚಿಕೆಯಾಗಿರುವುದರಿಂದ ಭ್ರಷ್ಟಾಚಾರ ಹೆಚ್ಚಾಗ ಲು ಸಾರಕ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಯುವ ಶಕ್ತಿಯಲ್ಲಿ 
ನಡತೆ, ಕೌಶಲ್ಯ ್ಯ ನೈತಿಕತೆ, ಆರೋಗ್ಯ ಮುಂತಾದ ಸದ್ಗುಣಗಳನ್ನು ಬೆಳೆಸಿ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುತ್ತಿದೆ ಎಂದರು. 


ರೋವರ್‌ ಘಟಕದ ನಾಯಕ ಡಾ| ಶಿವಯ್ಯ ಹಿರೇಮಠ ಪಾ ಪ್ರಾಸ್ತಾವಿಕ ಮಾತುಗಳನ್ನಾ ಡಿದರು. ಕಾರ್ಯಕ್ರಮದ 
ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ಪೊ ೧, ಯಂಕಣ್ಣ ವಹಿಸಿದ್ದರು. ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾದ ಶೀ ಭೀಮಶಂಕ್ರಪ್ಪ 
ನಿರೂಪಿಸಿ ಸ್ವಾಗತಿಸಿದರು, ಸ್‌ MR ಪ್ರಾರ್ಥನಾ ಗೀತೆ ಹಾಡಿದರೆ, ಕೊನೆಗೆ ಶ್ರೀ ರಂಗನಾಥ ಬಿಲ್ಲಾರ್‌ 
ಚಿ; ವಂದಿಸಿದರು. ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಅರುಣ ಕುಮಾರ್‌, ಶ್ರೀ ಎಂ. ರವಿ, ಶ್ರೀಮತಿ ಸೈಯಿದಾ ರಷಿದಾ 
ಪರ್ವಿನ, ಶ್ರೀಮತಿ ನಾಜಿಯಾ ಖಾಜಿ, ಶ್ರೀಮತಿ ಶೀತಲ ಉದಗಿರಿ ಹಾಜರಿದ್ದರು. 


ಗದಗ 


ದನಾಂಕ 01-07-2014 ರಂದು ಶ್ರೀ ಆರ್‌.ಆರ್‌.ಕೆ. ಸ.ಹಿ. ಪ್ರಾ ಶಾಲೆ, ಮುಷ್ಟಿಕೊಪ್ರ ತಾಲ್ಲೂಕು, ಮುಂಡರಗಿ 
ಜಿಲ್ಲಾ ಗದಗದಲ್ಲಿ ಸುಭಾಷ್‌ಚಂದ್ರ ಬೋಸ್‌ ತಂಡದ ವತಿಯಿಂದ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು 


ಮುಸು ಮಯಿ SNS NNN NNN 
Ju uly 2 2014 Karnataka Scout and Guide 
NY 


ಹಮ್ಮಿಕೊಳ್ಳಲಾಗಿತ್ತು. ಸೌಟ್‌ ಎತ ಸರ್‌ ಶ್ರೀ ರಮೇಶ್‌ ಎಂ. ಅಂಬಾಳ ಮಾತನಾಡುತ್ತಾ ಸ ಸಮಾಜದಲ್ಲಿ ಪರೋಪಕಾರ 
ಕ. ರ ತ್‌್‌ ಮುಖ್ಯ pe ತಿಳಿಸಿದರು. 


ಕೊಪ್ಪಳ 


ದಿನಾಂಕ 28-06-2014 ರಂದು ಸರಕಾರಿ ಕುವೆಂಪು ಶತಮಾನೋತ್ಸವ ಮಾದರಿ ಪಾ 


ಾ. ಶಾಲೆ ಕಿನ್ನಾಳ, 
ಶಾಲೆಯ ಸ್ಕೌಟ್ಸ್‌-ಗೈಡ್ಸ್‌ಗಳಿಗೆ ಒ೦ದು ದಿನದ ಅಡುಗೆ ತರಬೇತಿಯನ್ನು ನಡೆಸಲಾಯಿತು. 


ಇ ಸುಸು ಬು 


ದಿನಾಂಕ 12-07-2014 ರಂದು ನಿವೇದಿತಾ ಪೌಢಶಾಲೆಯ ಸ್ಕೌಟ್ಸ್‌ ಗೈಡ್ಸ್‌ ಮಕ್ಕಳಿಗೆ ಒಂದು ದಿನದ 
ಯೋಗಾಸನ ಮತ್ತು ಬಿ.ಪಿ. ವ್ಯಾಯಾಮದ ತರಬೇತಿಯನ್ನು Me ಯೋಗಾಸ ಎ ಮತ್ತು ವ್ಯಾಯಾಮ 
ದಿನನಿತ್ಯ ಮಾಡುವುದರ ಉಪಯೋಗವನ್ನು ಶ್ರೀ ಎ.ಎಸ್‌. ವಾ ಎ.ಎಸ್‌.ಓ.ಸಿ., (ಎಸ್‌.) ವಿವರಿಸಿ ಸ 
ಹಾಗೂ ಈ ಶಿಬಿರದ ಉಸ್ತುವಾರಿ ವಹಿಸಿದ್ದರು. 


ಸ್ಕೌಟ್‌ ಮಾಸ್ಟರ್‌ ಹಾಗೂ ಗೈಡ್‌ ಕ್ಯಾಪ್ಟನ್‌ ರವರು ಈ ಮೇಲ್ಕಂಡ ತರಬೇತಿಯನ್ನು ನೀಡಿದರು. ಹಾಗೂ 
ಶಾಲೆಯ ಮುಖ್ಯೋಪಾಧ್ಯಾಯರು ಅಧ್ಯಕ್ಷತೆಯನ್ನು ವಹಿಸಿದ್ದರು. 
ಹಾಸನ 


ದಿನಾಂಕ 26-06-2014 ರಂದು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸ್ಥಳೀಯ ಸಂಸ್ಥೆ ಅರಸೀಕೆರೆ ವತಿಯಿಂದ 
ಶ್ರೀ ವಿವೇಕಾನ೦ದ ಬಿ.ಎಡ್‌. ಕಾಲೇಜಿನಲ್ಲಿ ತಾಲ್ಲೂಕು ಮಟ್ಟದ ಸ್ಕೌಟರ್ಸ್‌-ಗೈಡರ್ಸ್‌ ಸಮಾವೇಶವನ್ನು ವ್ಯವಸ್ಥೆಗೊಳಿಸಲಾಗಿತ್ತು 
ಸಮಾವೇಶವನ್ನು ಜಿಲ್ಲಾ ಕಾರ್ಯದರ್ಶಿ ಶ್ರೀ ಮುತ್ತೇಗೌಡ, ಹೆಚ್‌.ಡಬ್ರ್ಯೂ.ಬಿ.(ಎಸ್‌.) ಉದ್ಭಾಟಿಸಿದರು. ಸ್ಥಳೀಯ 
ಸ೦ಸ್ಥೆಯ ಸ್ಕೌಟಿಂಗ್‌, ಗೈಡಿಂಗ್‌ ಚಟುವಟಿಕೆಗಳ ಕುರಿತಾಗಿ ಮಾತನಾಡಿದರು. ನಂತರ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ 
ಶ್ರೀ ಲೀಲಾಮಹೇಶ್ವರ ಹೆಜ್‌.ಡಬ್ರ್ಯೂ.ಬಿ.(ಎಸ್‌.), 2013-14 ರ ಸ್ಥಳೀಯ ಸಂಸ್ಥೆಯ ಕಾರ್ಯಕ್ರಮಗಳ ವರದಿ 
ನೀಡಿದರು. ಎ.ಡಿ.ಸಿ. ಯವರಾದ ಶ್ರೀ ಜಿ.ಕೆ. ಗಂಗಾಧರ್‌ ಹೆಚ್‌.ಡಬ್ರ್ಯೂ ಬಿ.ಎಸ್‌.) ಕಾರ್ಯಕ್ರಮದ ಅಧ್ಯಕ್ಷತೆ 
ವಹಿಸಿಕೊಂಡಿದ್ದರು. 52 ಶಿಕ್ಷಕ/ಶಿಕ್ಷಕಿಯರು ಭಾಗವಹಿಸಿದ್ದು 1 ದಿನದ ಈ ಸಮಾವೇಶದಲ್ಲಿ ಶ್ರೀಮತಿ ಕಾಮೇಶ್ವರಿ ಭಟ್‌ 
ಎ.ಎಲ್‌.ಟಿ.(ಜಿ) ೪ನ್ನು ಶ್ರೀ ಪುಟ್ಟಸ್ವಾಮಿ ಹೆಚ್‌. ಡಬ್ರ್ಯೂ.ಬಿ.(ಎಸ್‌.) ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ, ದಳ ಸಭೆ 
ನಡೆಸುವ ವಿಧಾನ, "ಪವೇಶ'ದಿಂದ “ರಾಷ್ಟ ಷ್ಟಪತಿ ಪುರಸ್ಕಾರ'ದ ನಡುವಿನ ಹಚ ಸಹಿತಾ ಚರ್ಚಿಸಿದರು. ಜಂಟಿ 
ಕಾರ್ಯದರ್ಶಿ ಶ್ರೀಮತಿ ಕಾತ್ಕಾಯಿನಿಯದರು ಅದ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟರು. 


KKKKKKKKKKKKKK 


ದಿನಾಂಕ 28-06-2014 ರಂದು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌, ಜಿಲ್ಲಾ ಸಂಸ್ಥೆ, ಹಾಸನ, ಇಲ್ಲಿ ಸ್ಕೌಟರ್ಸ್‌ 
ಮತ್ತು ಗೈಡರ್ಸ್‌ ಸಮಾವೇಶವನು ) ಹಮ್ಮಿಕೊಳ್ಳಲಾಗಿತ್ತು 44 ಸಮಾವೇಶಕ್ಕೆ ಹಾಸನ ಜಿಲ್ಲೆಯ ವಿವಿಧ ಹ 4 
ಒಟ್ಟು 61 ಜನ ಸ್ಕೌಟರ್ಸ್‌ ಮತ್ತು ಗೈಡರ್ಸ್‌ಗಳು ಹಾಜರಾಗಿದ್ದರು. ಸಮಾವೇಶದ ಅಧ್ಯಕ್ಷತೆಯನ್ನು ಜಿಲ್ಲಾ ಮುಖ್ಯ 
ಆಯುಕ್ತರಾದ ಶ್ರೀ ವೈ.ಎಸ್‌. ವೀರಭದ್ರಪ್ಪನವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಜೆ ಸ್ವಾತಂತ್ರ್ಯ 
ಹೋರಾಟಗಾರರೂ, ಹೋಂಗಾರ್ಡ್‌ ಜಂ ಚು ಭರಿತ ಜಿಲ್ಲಾ ಸ್ಕೌಟ್‌ ಆಯುಕ್ತರಾಗಿದ್ದ 


ಶ್ರೀ ಶಿವಣ್ಣನವರು ಆಗಮಿಸಿ ಸ್ಕೌಟರ್ಸ್‌-ಗೈಡರ್ಸ್‌ಗಳಿಗೆ ಹಿತನುಡಿದರು. ಕೇಂದ್ರ ಸ್ಥಾನಿಕ ಆಯುಕ್ತರಾದ 


ANNAN 
Karnataka Scout and Guide 
NS NNN NUR 


ಶ್ರೀ ಹೆಚ್‌.ಎಂ. ಶ್ರಿ 
ಶ್ರೀಮತಿ ಜಯಾ ರಮೇಶ್‌ ರವರು ಉಪಸ್ಥಿತರಿದ್ದರು. ಈ ಸಮಾವೇಶದಲ್ಲಿ ಸೌಟಿಂಗ್‌-ಗೈ ಹ 
ಸೇವೆ ಸಲ್ಲಿಸಿದ ಶ್ರೀಮತಿ ಸರೋಜಮ್ಮ (ಗೈಡರ್‌ ), ನಿವೃತ್ತ ಶಿಕಕರು,. ಸಂತ ಜೋಸಫರ ಹಿ. ಪಾ. ಶಾಲೆ, 


ಗೌಡಯ್ಯನವರು, ಸೆ ಸ್ಕೌಟ್‌ ಆಯುಕ್ತರಾದ ಶ್ರೀ ಪ್ರಕಾಶ್‌ ಎಸ್‌. ಯಾಜಿ, ಗೈಡ್‌ ಆಯುಕರಾದ 
ಹ 


[90 4 ಸ 
ಸಕಲೇಶಪುರ, ಹಾಗೂ ಶ್ರೀ ಓಂಕಾರ ಮೂರ್ತಿ, ಸ್ಕೌಟ್‌ ಮಾಸ್ಟರ್‌, ಅರಸೀಕೆರೆ ತಾಲೂಕು, ಇವರನ್ನು ಸನ್ಮಾನಿಸಲಾಯಿತು. 
ಎ.ಎಲ್‌.ಟಿ., ತರಬೇತಿ ಮುಗಿಸಿರುವ ಶ್ರೀ ಎಂ.ಎಸ್‌. ಪ್ರಕಾಶ್‌, ಶ್ರೀಮತಿ ಕಾಮೇಶ್ವರಿ, ಶ್ರೀಮತಿ ಪದ್ಮ ಇವರನ್ನು 


ಅಭಿನಂದಿಸಲಾಯಿತು. 


KEKE ಸ ಹಹ ಒರ 


ದಿನಾಂಕ 01-07-2014 ರಿಂದ 07-07-2014 ರ ವರೆಗೆ ಜಿಲ್ಲಾ ಮಟ್ಟದ 
ಕ್ಯಾಪ್ಟನ್ಸ್‌ ಮೂಲತರಬೇತಿ ಶಿಬಿರವನ್ನು ಹಾಸನದ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಮುದಾಯ ಭವನದಲ್ಲಿ 
ಏರ್ಪಡಿಸಲಾಗಿತ್ತು. ಜಿಲ್ಲೆಯ ವಿವಿಧ ತಾಲ್ಲೂಕುಗಳಿ೦ದ 13 ಸ್ಕೌಟ್‌ ಮಾಸ್ಟರ್‌ಗಳು, 12 ಗೈಡ್ಸ್‌ ಕ್ಯಾಪ್ಟನ್‌ಗಳು 
ತರಬೇತಿಗೆ ಆಗಮಿಸಿದ್ದರು. ಈ ಶಿಬಿರದಲ್ಲಿ ಸ್ಕೌಟ್‌ ವಿಭಾಗಕ್ಕೆ ನಾಯಕರಾಗಿ ಶ್ರೀ ಎಂ.ಎಸ್‌. ಪ್ರಕಾಶ್‌ ಅವರು ಗೈಡ್‌ 
ವಿಭಾಗಕ್ಕೆ ಶ್ರೀಮತಿ ಕಾಮೇಶ್ವರಿ ಇವರು ನಾಯಕರಾಗಿ ಕರ್ತವ್ಯ ನಿರ್ವಹಿಸಿದರು. ದಿನಾ೦ಕ 07 ರಂದು ಮಧ್ಯಾಹ್ನ 
ಮುಕ್ತಾಯ ಸಮಾರಂಭ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಸನ ತಾಲ್ಲೂಕಿನ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳಾದ ಶ್ರೀ ರವಿಕುಮಾರ್‌ ಅವರು ಪಾಲ್ಗೊಂಡು ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. 
ಸಮಾರಂಭದ ಅಧ್ಯಕ್ಷತೆಯನ್ನು ಜಿಲ್ಲಾ ಮುಖ್ಯ ಆಯುಕ್ತ ಶ್ರೀ ವೈ.ಎಸ್‌. ವೀರಭದ್ರಪ್ಪನವರು ವಹಿಸಿದ್ದರು. ಕೇಂದ 
ಸ್ಥಾನಿಕ ಆಯುಕ್ತರಾದ ಶ್ರೀ ಹೆಚ್‌.ಎಂ. ಗೌಡಯ್ಯನವರು, ಜಿಲ್ಲಾ ಗೈಡ್‌ ಆಯುಕ್ತರಾದ ಶ್ರೀಮತಿ ಜಯಾ ರಮೇಶ್‌ 
ಅವರು ಉಪಸ್ಥಿತರಿದ್ದರು. ಜಿಲ್ಲಾ ತರಬೇತಿ ಆಯುಕ್ತರಾದ ಶ್ರೀಮತಿ ಕಾಂಚನಮಾಲಾ ಅವರು ಸರ್ವರನ್ನು ಸ್ವಾಗತಿಸಿದರು. 
ಶ್ರೀ ಮುತ್ತೇಗೌಡರು, ಜಿಲ್ಲಾ ಕಾರ್ಯದರ್ಶಿ ಇವರು ಎಲ್ಲರನ್ನು ವಂದಿಸಿದರು. 


೫: 143 113% 3% 33% 


ನಾಂಕ : 20-07-2014 ರಂ೦ದು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸ್ಥಳೀಯ ಸಂಸ್ಥೆ, ನಾರಾಯಣ 
ಮಲ್ರಿಸ Roe: ಆಸ್ಪತ್ರೆ ಶಿವಮೊಗ್ಗ ಮತ್ತು ಆಶೀರ್ವಾದ ಟಿಸ್‌ ಹಾಗೂ ಧ್ಯಾನ ಕೇಂದ್ರ ಅರಸೀಕೆರೆ 
ಇವರು . 1 ೪ ಭಾನುವಾರ ಸರ್ಕಾರಿ(ಬಾಲಕೀಯರು) ಪೌಢಶಾಲೆ ಅರಸೀಕೆರೆ ಇಲ್ಲಿ ಉಚಿತ 
ಹೃದಯ ಆರೋಗ್ಯ ತಪಾಸಣೆ ಮತ್ತು ಮೂಳೆ ಹಾಗೂ ಕೀಲು ಆರೋಗ್ಯ ತಪಾಸಣೆ ಶಿಬಿರವನು ಸ ಏರ್ಪಡಿಸಲಾಗಿತ್ತು. 
ಠಃ ಶಿಬಿರದಲ್ಲಿ ಉಚಿತವಾಗಿ ಎಕೋ ಇಸಿ,ಜೈ,, ಪರೀಕ್ಷೆಯನ್ನು ಸಹ ವ್ಯವಸ್ಥೆ ಧಗೊಳಿಸಲಾಗಿತ್ತು. 


ಒಟ್ಟು ೨1೩ ಶಿಬಿರಾರ್ಥಿಗಳು ವಿವಿಧ ತಪಾಸಣೆಗಳ ಅನುಕೂಲವನ್ನು ಪಡೆದ ಈ ಶಿಬಿರದಲ್ಲಿ 
ಶ್ರೀಮತಿ ಕಾಮೇಶ್ವರಿ, ಎ.ಎಲ್‌.ಟಿ, (ಗೈ) ಹಾಗೂ ಕಾರ್ಯದರ್ಶಿ ಶ್ರೀಮತಿ ಜೆ.ಎಲ್‌. ಲೀಲಾಮಹೇಶ್ವರ್‌, 
ಹೆಚ್‌.ಡಬ್ರ್ಯೂಯು.(ಎಸ್‌.) ರೊಂದಿಗೆ ಸ್ಥಳೀಯ ಸಂಸ್ಥೆಯ 10 ಸದಸ್ಯರು, ವಿವಿಧ ಶಾಲೆಗಳಿಂದ 10 ಸ್ಕೌಟ್ಸ್‌ 
ಹಾಗೂ 32 ಗೈಡ್ಸ್‌ ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಿ ಶಿಬಿರದ ಯಶಸ್ಸಿಗೆ ಕಾರಣಕರ್ತರಾದರು. ಶ್ರೀಮತಿ 
ಕಾತ್ಯಾಯಿನಿ, ಹಚ್‌.ಡಬ್ಲ್ಯೂ.ಬಿ.(ಜಿ). ಸ್ವಯಂ ಸೇವಾ ಕಾರ್ಯಕ್ರಮವನ್ನು ಸಂಘಟಿಸಿ ನಡೆಸಿಕೊಟ್ಟರು. 


ಲುಖಾದಗಿರಿ 


ಪರಿಸರ ನಾಶದಿಂದ ಜಗತ್ತು ವಿನಾಶದತ್ತ ಸಾಗುತ್ತಿದ್ದು, ಮಕ್ಕಳಿಂದ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ ಎಂದು 
ಜಿಲ್ಲಾ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಆಯುಕ್ತೆ ಶ್ರೀಮತಿ ನಾಗರತ್ನ ಮೂರ್ತಿ ಅನಪುರ ಹೇಳಿದರು. 

ನಗರದ ಆರ್‌.ವಿ. ವಿದ್ಯಾ ಸಂಸ್ಥೆಯಲ್ಲಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಹಾಗೂ ಆರ್‌.ವಿ. ವಿದ್ಯಾ ಸಂಸ್ಥೆ ಆಶ್ರಯದಲ್ಲಿ 
ಹಮ್ಮಿಕೊ೦ಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಉದ್ರಾಟಿಸಿ ಅವರು ಮಾತನಾಡಿದರು. 

ಜಿಲ್ಲಾ ಕಾರ್ಯದರ್ಶಿ ಶ್ರೀ ಸಿ.ಎಂ. ಪಟ್ಟೇದಾರ ಮಾತನಾಡಿ, ಗಿಡಮರಗಳ ನಾಶದಿ೦ದ ಇಂದು ಮಳೆಯಿಲ್ಲದೇ 
ನೀರಿನ ಸಮಸ್ಯೆ ಎದುರಿಸುತ್ತಿದ್ದೇವೆ. ಹಾಗೆಯೇ ನೀರಿನ ಸದ್ದಳಕೆ ಮಾಡಿಕೊಳ್ಳದ ಕಾರಣ ಅಂತರ್ಜಲ ಮಟ್ಟ ಕುಸಿದು 
ಸಂಕಷ್ಟ ಅನುಭವಿಸುತ್ತಿದ್ದೇವೆ. ಪರಿಸರ ನಾಶದಿ೦ದ ಮನುಕುಲ ನಾಶವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಇದನ್ನು 
ಅರಿತು ಮರಗಿಡಗಳನ್ನು ಬೆಳೆಸಿ ಪರಿಸರ ಅಸಮತೋಲನ ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಸಲಹೆ ನೀಡಿದರು. 

ಸಂಸ್ಥೆಯ ಪ್ರಾಂಶುಪಾಲ ಶ್ರೀಮತಿ ಸುಜಿತಾ, ಜಿಲ್ಲಾ ತರಬೇತಿದಾರ ಶ್ರೀ ರಾಜೇಂದ್ರ, ಜಿಲ್ಲಾ ಆಯುಕ್ತ 
ಶ್ರೀ ರಾಘವೇಂದ್ರ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಸಂಗೀತಾ ಮತ್ತು ಸೃಷ್ಟಿ ಪ್ರಾರ್ಥಿಸಿದರು. ಸ್ಕೌಟ್ಸ್‌ ಮಾಸ್ಟರ್‌ 
ಶ್ರೀ ಹಣಮಯ್ಯ ನಿರೂಪಿಸಿದರು. ಶಿಕ್ಷಕಿ ಶ್ರೀಮತಿ ಜಯಶ್ರೀ ಸ್ವಾಗತಿಸಿ, ವಂದಿಸಿದರು. 

ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಮತ್ತು ಪ್ರಬಂಧ ಸಃ 
ವಿದ್ಯಾರ್ಥಿಗಳಿಗೆ ಜಿಲ್ಲಾ ಸಂಸ್ಥೆಯಿಂದ ಬಹುಮಾನ ವಿತರಿಸಲಾಯಿತು. 


೯ ಏರ್ಪಡಿಸಲಾಗಿತ್ತು. ವಿಜೇತ 


೫೪ ಸತತ ಕ ಸಕ ಹತೇ 


ದಿನಾಂಕ 09-07-2014 ರಂದು ಯಾದಗಿರಿ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿದ ಶ್ರೀ ಮನೋಜ್‌ 
ಜೆ 


ನ್‌ ರವರನು, ಯಾದಗಿರಿ ಜಿಲ್ಲಾ ಸಂಸೆಯಿಂದ ಸನಾನಿಸಲಾಯಿತು. ಸನಾನ ಸೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು 
ಲ ವಿ ಜಿ ಥಿ | ೨ ಅ ಜಿ 
ಜಿಲ್ಲಾ ಸಂಸ್ಥೆಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಹಾಗೂ ಜಿಲ್ಲಾ ಸಂಸ್ಥೆಗೆ ನಿವೇಶನ ನೀಡುವುದಾಗಿ ಭರವಸೆ 
ನೀಡಿದರು. | 


ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ಸಿ.ಎಂ. ಪಟ್ಟೇದಾರ, ಜಿಲ್ಲಾ ಆಯುಕ್ತರು (ಗೈಡ್ಸ್‌) 


ಶ್ರೀಮತಿ ನಾಗರತ್ನ ಅನಪುರ, ಜಿಲ್ಲಾ ತರಬೇತಿದಾರ ಶ್ರೀ ರಾಜೇಂದ್ರ, ಡಿ.ಓ.ಸಿ., ರಾಘವೇಂದ್ರ, ಸ್ಕೌಟ್ಸ್‌ ಮಾಸ್ಟರ್‌ಗಳಾದ 
ಶ್ರೀ ಹಣಮಯ್ಯ, ಶ್ರೀ ಜಹೀರ್‌, ಶ್ರೀ ನಿಂಗಯ್ಯ ಹಾಜರಿದ್ದರು. 


| ಬಾಗಲಕೋಟೆ 


ದಿನಾಂಕ 14-07-2014 ರಂದು ಬದಾಮಿ ತಾಲ್ಲೂಕು ಮಟ್ಟದ ಸ್ಕೌಟರ್ಸ್‌ ಮತ್ತು ಗೈಡರ್ಸ್‌ ಸಮಾವೇಶವನ್ನು 
ಹಾಗೂ ಮಾಹಿತಿ ಶಿಬಿರವನ್ನು ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆಯಲ್ಲಿ ಜರುಗಿಸಲಾಯಿತು. ತಾಲ್ಲೂಕಿನ 


ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕ/ಶಿಕ್ಷಕಿಯರುಗಳಿಗೆ ಸ್ಕೌಟ್ಸ್‌-ಗೈಡ್ಸ್‌ ಚಳವಳಿಯ ಕುರಿತು ಮಾಹಿತಿಯನ್ನು 


ನೀಡಲಾಯಿತು. ತರಬೇತಿ ಪಡೆದ 53 ಸ್ಟೌಟರ್ಸ್‌ ಗೈಡರ್ಸ್‌ ಹಾಜರಿದ್ದರು. ಮಾಹಿತಿಯ ಕಾರ್ಯಾಗಾರದಲ್ಲಿ 90 ಶಿಕ್ಷಕ- 


ಶಿಕ್ಷಕಿ ಯರುಗಳು ಪಾಲುಗೊಂಡಿದ್ದರು. ಸಮಾವೇಶದ ಅಧ್ಯಕ್ಷತೆಯನ್ನು ಶ್ರೀ ಎ.ಎಂ. ವಡಗೇರಿ. ಬಿ.ಇ.ಓ. ಬಾದಾಮಿ 


ಡೆ 


ವಹಿಸಿದ್ದರು. ಉದ್ರಾಟಕರಾಗಿ ಶ್ರೀ ಶರದ್‌ಗೌಡ ಪಾಟೀಲ ಆಡಳಿತಾಧಿಕಾರಿ, ಕಾಳಿದಾಸ ಶಿಕ್ಷಣ ಸಂಸ್ಥ, ಮುಖ್ಯ 


ಅತಿಥಿಗಳಾಗಿ ಶ್ರೀ ವಿ.ಎಸ್‌. ಮೇಟಿ, ಪಿ.ಇ.ಓ., ಶ್ರೀಮತಿ ಸಿದ್ದಮ್ಮ ಪಾಟೀಲ ಸಮನಯ ಅಧಿಕಾರಿಗಳು 


ನಾರಾ, ಶ್ರೀ ಎಸ್‌.ಆರ್‌. ಪಾಟೀಲ, ಸ್ಕೌಟ್‌ 
ಶಿಕ್ಷಕರು, ಶ್ರೀಮತಿ ಸುಷ್ಮಾ ಗುಡ್ಡದ ಶ್ರೀ ಚಂದ್ರಶೇಖರ ಸಾವಳಿಗಿ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಎಸ್‌.ಹೆಚ್‌. ಹತ್ತಿಮತ್ತೂರು 
ಜಿಲ್ಲಾ ಸಂಘಟಕ ಹಾಜರಿದ್ದರು. 


ಶ್ರೀ ಆರ್‌.ಆರ್‌. ನಾಯ್ಕರ, ಬಿ.ಆರ್‌.ಪಿ. ಬದಾಮಿ, ಶ್ರೀ ಎಸ್‌.ಎಸ್‌. 


ಉದ್ಭಾಟನೆಯೊಂದಿಗೆ ಮಾತನಾಡಿದ ಬಿ.ಇ.ಓ., ಶ್ರೀ ಎ.ಎಂ. ವಡಗೇರಿಯವರು ಪ್ರತಿಯೊಂದು ಶ ಶಾಲೆಯಲ್ಲಿ 

ಸ್ಕಾ -ಗೈಡ್ಸ್‌ ತಂಡ ಕಡ್ಡಾಯವಾಗಿ ರಚಿಸಬೇಕು. ಕಾರ್ಯಾಗಾರದಲ್ಲಿ ಹಾಜರಾದ ಶಿಕ್ಷಕರು ಎಲ್ಲರು ತರಬೇತಿ 
ಡೆದು ಶಾಲೆಯಲ್ಲಿ ಚಟುವಟಿಕೆಗಳು ಜರುಗಿಸಬೇಕು ಎಂದರು. ಪ್ರಾಸ್ತಾವಿಕವಾಗಿ ಚಳವಳಿಯ ಕುರಿತು, 
ಸಿ.ಎ. ಸಾವಳಗಿ ಮಾತನಾಡಿದರು. ಶ್ರೀ ಎಸ್‌.ಎಸ್‌. ನಾರಾ, ಶ್ರೀ ಎಸ್‌.ಆರ್‌. ಪಾಟೀಲ, ಶ್ರೀಮತಿ ಸುಷ್ಮಾ ಗುಡ್ಡದ 
ರವರು ಚಳವಳಿ ಶಿಬಿರಗಳು ಕುರಿತು ಎಲ್ಲರಿಗೆ ಮಾಹಿತಿಗಳನ್ನು ನೀಡಿದರು. 


ಶ್ರೀ ಪಿ.ಟಿ. ನೀಲಗುಂದ ಸ್ಕೌಟ್‌ ಶಿಕ್ಷಕರು ಕಾರ್ಯಕ್ರಮ ನಡೆಸಿಕೊಟ್ಟರು ಶ್ರೀ ವಿ.ಎಸ್‌. ಶೆಟ್ಟರ್‌, ಸ್ಥಳೀಯ 
ಸಂಸ್ಥೆ ಕಾರ್ಯದರ್ಶಿ ಎಲ್ಲರನ್ನು ಸ್ವಾಗತಿಸಿದರು. ಕೊನೆಯಲ್ಲಿ ಶ್ರೀ ಆರ್‌.ಎಂ. ಕತ್ತಿಕೈ ಶಿಕ್ಷಕರು ವಂದನಾರ್ಪಣೆ 
ತೆ 
ಗು 


ಚಿಕ್ಕಮಗಳೂರು 
2013-14 ನೇ ಸಾಲಿನ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪಡೆದ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳಿಗೆ ಜಿಲ್ಲಾ ಸಂಸ್ಥೆಯ 


ವತಿಯಿಂದ ಸನ್ಮಾನಿಸಲಾಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆಯ ಮುಖ್ಯ 
ಆಯುಕ್ತರಾದ ಶ್ರೀ ಎಂ.ಎನ್‌. ಷಡಕ್ಷರಿ ಜೀವನದಲ್ಲಿ ಪ್ರತಿಯೊಂದನ್ನು ಕಲಿಯುವ ಅವಶ್ಯಕತೆಯಿದ್ದು, ಪ್ರಥಮವಾಗಿ 
ನಮ್ಮನ್ನು ನಾವು ಅರ್ಥಮಾಡಿಕೊಳ್ಳಬೇಕೆಂದರು. 

ವಿದ್ಯಾರ್ಥಿಗಳಿಗೆ ಪ್ರಶಸಿ ಪತ್ರ ವಿತರಿಸಿ ಮಾತನಾಡಿದ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಜಿಲ್ಲಾ 


ಸ್ಕೌಟ್ಸ್‌ ಆಯುಕ್ತ ಶ್ರೀ ವಿ.ಎನ್‌. ಮಹೇಶ್‌ ಮಾತನಾಡಿ ರಾಜ್ಯ ಪುರಸ್ಕಾರ ಹೊಂದಿ ಹೆಗಲಿಗೆ ಗರಿಯನ್ನು 
ಸಿಕ್ಕಿಸಿಕೊ೦ಡವರ ಜವಾಬ್ದಾರಿ ಇನ್ನೂ ಹಚ್ಚಾಗಿದೆ. ಮುಂದೆ ರಾಷ್ಟಪತಿ ಪದಕ ಪಡೆಯುವ ನಿರ್ಧಾರ 


ಮಾಡಬೇಕೆಂದು ಹೇಳಿದರು. 

ಕಾರ್ಯಕ್ರಮದಲ್ಲಿ ಜಿಲ್ಲಾ ತರಬೇತಿ ಆಯಕ್ತೆ ಶ್ರೀಮತಿ ಸಂಧ್ಯಾರಾಣಿ ಹಿರಿಯ ಸ್ಕೌಟರ್‌ 
ಶ್ರೀ ನೀಲಕ೦ಠಾಚಾರ್‌, ಸ್ಥಳೀಯ ಸಂಸ್ಥೆ ಕಾರ್ಯದರ್ಶಿ ಶ್ರೀ ನಂದಕುಮಾರ್‌, ಜಿಲ್ಲಾ ಸಂಘಟನಾ ಆಯುಕ್ತರಾದ 
ಶ್ರೀ ಬಿ.ಎನ್‌. ಕಿರಣ್‌ ಕುಮಾರ್‌ ಉಪಸ್ಥಿತರಿದ್ದು ಶ್ರೀ ನಂದಕುಮಾರ್‌ ಸ್ವಾಗತಿಸಿ ವಂದಿಸಿದರು. 

| ದಕಿಣ ಕನ್ನಡ 
| 

ದಿನಾಂಕ 12-07-2014 ರಂದು ಕರಾವಳಿಯಲ್ಲಿ ಮುಂಗಾರು ಮಳೆ ಈಗಾಗಲೇ ಪ್ರಾರಂಭವಾದ ಹಿನ್ನೆಲೆಯಲ್ಲಿ 
ಭಾರತ್‌ ಸ್ಕೌಟ್ಸ್‌ ಮತ್ತು ಗೃಡ್ಜ್‌ನ ಮಕ್ಕಳಿಂದ ಭತ್ತದ ಕೃಷಿ ಮಾಡುವ ಬಗ್ಗೆ ಕಾರ್ಯಕ್ರಮವನ್ನು ಡಾ. ಶಿವರಾಮ 
ಕಾರಂತ ಪಿಲಿಕುಳ ನಿಸರ್ಗಧಾಮದ ಸಂಸ್ಕೃತಿ ಗ್ರಾಮದ ಗುತ್ತಿನ ಮನೆಯ ಮುಂಭಾಗದ ಬಾಕಿಮಾರು ಗದ್ದೆಯಲ್ಲಿ 


ಆಯೋಜಿಸಲಾಯಿತು. 


ದಕ್ಷಿಣ ಕನ್ನಡ ಜಿಲ್ಲೆಯ ತಾ. ಶಾಲೆ 2 ಎದ್ಯಾರತ್ನ ಪ್ರೌಢಶಾಲೆ ದೇರಳಕಟ್ಟೆ, ನಿತ್ಪಾ ಧರ 
ಜಾ ಬಬ್ಬುಕಟ್ಟೆಯ ಸುಮಾರು 90 ಟ್ಸ್‌ ಮತ್ತು ಗೈಡ್ಜ್‌ಗಳು ಭಾಗವಹಿಸಿದ್ದರು. ಪಿಲಿಕುಳ ನಿಸರ್ಗಧಾಮದ 
ಕಾರ್ಯನಿರ್ವಾಹಕ ನಿರ್ದೇಶಕ ಶ್ರೀ ಎಸ್‌.ಎ. ಬೆ ಶರ್ಮ ಅವರು ಮಕ್ಕಳಿಗೆ ಭತ್ತದ ನೇಜಿಯನ್ನು ನೀಡಿ ನೆಡುವ 
ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ನ ಜಿಲ್ಲಾ ಆಯುಕ್ತರಾದ ಶ್ರೀ ಎನ್‌.ಜಿ. ಮೋಹನ್‌ ಅವರು ಮಕ್ಕಳಿಗೆ 
ನೇಜಿಯನ್ನು ನೆಡುವ ವಿಧಾನವನ್ನು ವಿವರಿಸಿ ಮಾರ್ಗದರ್ಶನ ನೀಡಿದರು. ಬಳಿಕ ಪಿಲಿಕುಳ ನಿಸರ್ಗಧಾಮದ 
ತೋಟಗಾರಿಕಾ ವಿಭಾಗದಲ್ಲಿ ಮಾವು ಮತ್ತು ಚಿಕ್ಕು ಗಿಡಗಳನ್ನು ಸ್ಟೋನ್‌ ಗ್ರಾಫ್ಟ್‌ ಮತ್ತು ಪ್ಯಾಚ್‌ ಬಡ್ಸ್‌ ವಿಧಾನದಲ್ಲಿ 
ಕಸಿ ಕಟ್ಟುವ ಪ್ರಾತ್ಯಕ್ಷಿಕೆಯನ್ನು ತೋಟಗಾರಿಕಾ ಮೇಲ್ವಿಚಾರಕರಾದ ಜಯರಾಮ್‌ ಮಾಡಿದರು. 


ನಿರ್ದೇಶಕರಾದ ಡಾ. ಕೆ.ವಿ.ರಾವ್‌, ಪ್ರಾಂಶುಪಾಲರಾದ ಡಾ. ಎಚ್‌.ಎಸ್‌. ಶೆಣೈ, ಸಂಪರ್ಕ ಅಧಿಕಾರಿ ಭಾಸ್ಕರ್‌ 
ಮುಂತಾದವರು ಉಪ ಪಸ್ಥಿತರಿದ್ದರು. ಹರೇಕಳ, ಸ್ಕೌಟ್ಸ್‌ ಮಾಸ್ಟರ್‌, ಶ್ರೀ ತ್ಯಾಗಂ ವಿದ್ಯಾರ್ಥಿಗಳ ಉಸ್ತುವಾರಿ ವಹಿಸಿದ್ದರು. 


Klikk kkk kkk 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ದ.ಕ. ಜಿಲ್ಲಾ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿಯ ಫಷ ರಿಶ್ರಯದಲ್ಲಿ ದಿನಾಂಕ 2]-- 06-2014 ರಂದು ವಶ್ರಪರಿಸ ರ ಜಿ ಅಂಗವಾಗಿ 
ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ಜಾಥಾದಲ್ಲಿ ದ.ಕ. ಜಿಲ್ಲಾ ಸಂಸ್ಥೆಯಿಂದ ಒಟ್ಟು 300 ಸ್ಕೌಟ್ಸ್‌- ಗೈಡ್ಸ್‌, 
ರೋವರ್‌- ಸಂಟ ೯ ಮತು ರಾಜ್ಯ ಸಹಾಯಕ ಸಂಘಟನಾ ಆಯುಕರಾದ ಶ್ರೀ ಹ ಪ್ರಭಾಕರ್‌ kh 


ಸ್ಕೌಟರ್‌ ಜಾರ್ಜ್‌ ಇತ್‌ oe (| 


KEKE ಕೇತ 


ನಾ೦ಕ 21-06-2014 ರಂದು ವಿದ್ಯಾರ್ಥಿಗಳಿಗೆ ನಾಡಿನ ಜನತೆಗೆ, ನೀರಿನ ಬಳಕೆ, ಸಂರಕ್ಷಣೆ, 
ಮಳೆ ಅನು ಅಗತ್ಯತೆ ಕುರಿತು SAE ಮೂಡಿಸಲು ಪುತ್ತೂರಿನ ವಿವೇಕಾನಂದ ಆಂಗ್ಲಮಾಧ್ಯಮ 
ಶಾಲೆಯ ಸ್ಕೌಟ್ಸ್‌ ಮತ್ತು ಗೈಡ್ಜ್‌ಗಳಿಂದ ನಗರದ ಬೊಳುವಾರ ವೃತ್ತದಿಂದ ದರ್ಬೆ ವೃತ್ತದವರೆಗೆ ಜಲಜಾಗ್ಯತಿ 
ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ಸುದ್ದಿಬಿಡುಗಡೆ ದಿನಪತ್ರಿಕೆಯ ಪ್ರಧಾನ ಸ೦ಪಾದಕ ಶ್ರೀ ಕರುಣಾಕರ ರೈ 
ಸಿ.ಎಚ್‌. ಕಲ್ಪವೃಕ್ಷ ನೀರೆರೆಯುವುದರ ಮೂಲಕ ಜಾಥಾವನ್ನು ಉದ್ರಾಟಿಸಿದರು. ಈ ಸಂದರ್ಭದಲ್ಲಿ ಪುತ್ತೂರು 
ತಾಲ್ಲೂಕು ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀ ಸುಂದರಗೌಡ, ವಿವೇಕಾನಂದ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ 
ಶ್ರೀ ರವೀಂದ್ರ ಪಿ, ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ವಿದ್ಯಾ ಆರ್‌. 
ಗೌರಿ, ಹಿರಿಯ ಶಿಕ್ಷಕಿ ಶ್ರೀಮತಿ ಮೋಹಿನಿ ಹಾಗೂ ಸಂಸ್ಥೆಯ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳು ಜಾಥಾದಲ್ಲಿ 
ಭಾಗವಹಿಸಿದ್ದರು. ಜಾಥಾದಲ್ಲಿ ಜಲಸಂರಕ್ಷಣೆಗೆ ಸಂಬಂಧಪಟ್ಟ ಕರಪತ್ರಗಳನ್ನು ನೀರಿನ ಮಿತಬಳಕೆಯ 
ಸ್ಪಿಕ್ಕರ್‌ಗಳನ್ನು ಹಂಚಲಾಯಿತು. 


KEKE KKK 


ಟು ಔಪ ರ್ಯ ್ಯ ಜರವಾ 


Karnataka Scout and Guide July 2014 


NSS SS SSS SSS SSS ರ್ಥ ರುದರದ ರಾದದಮಾರರರವರರರ ದಯ 


ಭಾರತ್‌ ಸೌಟ್ಸ್‌ ಮತ್ತು ಗೈಡ್ಸ್‌ ದಕ ಜಿಲ್ಲಾ ಸಂಸ್ಥೆಯ ವತಿಯಿಂದ ಸ್ಕೌಟ್ಸ್‌-ಗೈಡ್ಸ್‌ ಶಿಕ್ಷಕ-ಶಿಕ್ಷಕಿಯರ 
ಪ್ರಾಥಮಿಕ ತರಬೇತಿ ಶಿಬಿರ ದಿನಾಂಕ 23-06-2014 ರಿಂದ 29-06-2-14 ರ ವರೆಗೆ ದ.ಕ. ಜಿಲ್ಲಾ 
ತರಬೇತಿ ಕೇಂದ್ರ ಪಿಲಿಕುಳ, ಮಂಗಳೂರು ಇಲ್ಲಿ ಸಂಘಟಿಸಲಾಯಿತು. ಸ್ಕೌಟ್ಸ್‌ ಶಿಕ್ಷಕರ ಪ್ರಾಥಮಿಕ ತರಬೇತಿ 
ಶಿಬಿರದಲ್ಲಿ 30 ಶಿಕ್ಷಕ-ಶಿಕ್ಷಕಿಯರು, ಗೈಡ್‌ ಶಿಕ್ಷಕರ ಪ್ರಾಥಮಿಕ ತರಬೇತಿ ಶಿಬಿರದಲ್ಲಿ 32 ಶಿಕ್ಷಕಿಯರು 
ಭಾಗವಹಿಸಿದ್ದರು. ಶಿಬಿರದ ಉದ್ಭಾಟನಾ ಸಮಾರಂಭದಲ್ಲಿ ಶ್ರೀ ಎನ್‌.ಎಸ್‌. ಕರಣಿಕ್‌ ಹೆಡ್‌ ಕ್ವಾರ್ಟಸ್‌ 
ಕಮೀಷನರ್‌ (ಸ್ಕೌಟ್ಸ್‌ ರವರು ಅಧ್ಯಕ್ಷತೆ ವಹಿಸಿದ್ದರು. ಕು. ಜೂಲಿಯಾನ ಲಸ್ರಾದೋ ಎಲ್‌.ಟಿ.(ಕಬ್‌) 
ಶಿಬಿರವನ್ನು ಉದ್ರಾಟಿಸಿದರು. ಶಿಬಿರದ ಸಮಾರೋಪ ಸಮಾರಂಭ ಶ್ರೀ ಎನ್‌.ಜಿ.ಮೋಹನ್‌ ಜಿಲ್ಲಾ ಮುಖ್ಯ 
ಆಯುಕ್ತರು (ಸ್ಕೌಟ್ಸ್‌) ರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಶ್ರೀ ದಯಾನಾಥ ಕೋಟ್ಯಾನ್‌ ಇವರು ಮುಖ್ಯ 
ಅತಿಥಿಗಳಾಗಿ ಭಾಗವಹಿಸಿದ್ದರು. ಜಿಲ್ಲಾ ಆಯುಕ್ತರು (ಸ್ಕೌಟ್ಸ್‌ ಶ್ರೀ ರಾಮಶೇಷ ಶೆಟ್ಟಿ, ಜಿಲ್ಲಾ ಆಯುಕ್ತರು 
(ಗೈಡ್ಸ್‌) ಶ್ರೀಮತಿ ಐರಿನ್‌ ಡಿ'ಕುನ್ಹ, ಜಿಲ್ಲಾ ಕಾರ್ಯದರ್ಶಿ ಶ್ರೀ ಸಂತೋಷ್‌ ಕುಮಾರ್‌ ಕದ್ರಿ, ಖಜಾಂಚಿ, 
ವಾಸುದೇವ ಬೋಳೂರು ಅತಿಥಿಗಳಾಗಿ ಭಾಗವಹಿಸಿದ್ದರು. ಸ್ಕೌಟ್‌ ಶಿಬಿರದ ನಾಯಕಿಯಾಗಿ ಶ್ರೀಮತಿ 
ಪ್ರಫುಲ್ಲಾ ಕಾರ್ಯನಿರ್ವಹಿಸಿದರು. 


ತ ಹಕ್ಕ 


ದಿನಾಂಕ 30-06-2014 ರಿ೦ದ 06-07-2014 ರ ವರೆಗೆ ನಡೆದು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ 
ದ.ಕ. ಜಿಲ್ಲಾ ಸಂಸ್ಥೆಯ ವತಿಯಿಂದ ಕಬ್ಬ್‌-ಬುಲ್‌ ಬುಲ್ಸ್‌ ಶಿಕ್ಷಕ-ಶಿಕ್ಷಕಿಯರ ಪ್ರಾಥಮಿಕ ತರಬೇತಿ ಶಿಬಿರ, 
ದ.ಕ. ಜಿಲ್ಲಾ ತರಬೇತಿ ಕೇಂದ್ರ, ಪಿಳಿಕುಳ, ಮಂಗಳೂರು ಇಲ್ಲಿ ಸಂಘಟಿಸಲಾಯಿತು. ಕಬ್ಸ್‌ ಶಿಕ್ಷಕರ 
ತರಬೇತಿಗೆ ಶ್ರೀ ಮೋಹನ್‌ ಕುಮಾರ್‌ ಎ.ಎಲ್‌.ಟಿ. (ಕಬ್‌) ಬುಲ್‌ ಬುಲ್‌ ತರಬೇತಿಗೆ ಸಿಸ್ಟರ್‌ ಲೊರಿನ್‌ 
(ಬಲ್‌ಬುಲ್‌) ನಾಯಕರಾಗಿ ಕಾರ್ಯನಿರ್ವಹಿಸಿದ್ದರು. | 


KKK KKK 


ದಿನಾಂಕ : 02-07-2014 ರಿಂದ 06-07-2014 ರ ವರೆಗೆ ಬನ್ನಿ ಲೀಡರ್ಸ್‌ ತರಬೇತಿ ಶಿಬಿರ 
ಸಂಘಟಿಸಲಾಯಿತು. ತರಬೇತಿ ಶಿಬಿರದ ನಾಯಕರಾಗಿ ಶ್ರೀಮತಿ ಎಸ್‌.ಕೆ ಛಾಯಾ ಎಲ್‌.ಟಿ (ಗೈಡ್‌) 
ಕಾರ್ಯನಿರ್ವಹಿಸಿದ್ದರು. ಶಿಬಿರದಲ್ಲಿ ವಿವಿಧ ಶಾಲೆಗಳಿಂದ 10 ಶಿಕ್ಷಕಿಯರು ಭಾಗವಹಿಸಿದ್ದರು. 


ತುಮಕೂರು 


ದಿನಾಂಕ 15/07/2014 ರಂದು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆ, ತುಮಕೂರು ಮತ್ತು ಅರಣ್ಯ 
ಇಲಾಖೆ, ತುಮಕೂರು ವತಿಯಿಂದ ನಡೆದ ಪರಿಸರ ಅಧ್ಯಯನ ಹಾಗೂ ಸಂರಕ್ಷಣೆ ಕುರಿತು ಒಂದು ದಿನದ 
ಕಾರ್ಯಾಗಾರ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ನಾಮದ ಚಿಲುಮೆ ಅರಣ್ಯ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದು, ಈ 
ಕಾರ್ಯಾಗಾರದಲ್ಲ ಅರಣ್ಯ ಇಲಾಖೆಯ ರೇಂಜ್‌ ಆಫೀಸರ್‌ ಆದ ಶ್ರೀ ನರಸಿ೦ಹಮೂರ್ತಿಯವರು ಹಾಗೂ ಪ್ರಕಾಶ್‌ 


ರವರು ಎಲ್ಲಾ ರೀತಿಯ ಸಂಪೂರ್ಣ ಸಹಕಾರವನ್ನು ನೀಡಿದರು. ಪ್ರಕೃತಿ ಅಧ್ಯಯನ ಮತ್ತು ಸಂರಕ್ಷಣೆ ಕುರಿತಂತೆ 


ಸ್ಕೌಟ-ಗೈಡ್‌/1೪ಗೆ ಎಷಯವನ್ನು ತಿಳಿಸಿದರು. ಅರಣ್ಯದ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಸ್ಕೌಟ್‌-ಗೈಡ್‌ಗಳಿಗೆ ಮನವರಿಕೆ 


ಮಾಡಿಕೊಟ್ಟರು. 12 ಸ್ಕೌಟರ್‌-ಗೈಡರ್‌ ಭಾಗವಹಿಸಿದ್ದರು. ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳ ಸಹಕಾರದೊಂದಿಗೆ 
ಕಾರ್ಯಗಾರ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಸಂಘಟಕ ಶ್ರೀ ಕರಿಸಿದ್ದಪ್ಪ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. 


ಮೈಸೂರು 
ದಿನಾ೦ಕ 10/07/2014 ರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಒ೦ದು ದಿನದ ಸಾಮಾನ್ಯ 
ಮಾಹಿತಿ ಶಿಬಿರವನ್ನು ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಸ್ಕೌಟ್‌-ಗೈಡ್‌ ಭವನದಲ್ಲಿ ನೆರವೇರಿಸಲಾಯಿತು 


ಈ ಶಿಬಿರದಲ್ಲಿ ಬಿ.ಇ.ಓ., ಬಿ.ಆರ್‌.ಸಿ. ಬಿ.ಆರ್‌.ಪಿ., ಸಿ.ಆರ್‌.ಪಿ., ಟಿ.ಪಿ.ಓ. ವಿಷಯ ಪರಿವೀಕ್ಷಕರು ಸೇರಿದಂತೆ 
175 ಅಧಿಕಾರಿಗಳು ಭಾಗವಹಿಸಿದ್ದು. ಬೆಳಗ್ಗೆ ನಡೆದ ಉದ್ದಾಟನಾ ಸಮಾರಂಭಕ್ಕೆ ಶ್ರೀ ಹೆಚ್‌.ಆರ್‌. ಬಸಪ್ಪ 
ಉಪನಿರ್ದೇಶಕರು(ಅಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರು ಹಾಗೂ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪ 
ರಾಜ್ಯ ಮುಖ್ಯ ಆಯುಕ್ತರು, ಭಾರತ್‌ ಸ್ಕೌಟ್ಸ್‌ "ಮತ್ತು ಗೈಡ್ಸ್‌, ಸಹ ಮುಖ ಅತಿಥಿಗಳಾಗಿ « ಆಗಮಿಸಿದರು. 


ಶ್ರೀ ಪಿ ಪಿ. ವಿಶ್ವನಾಥ್‌, ಜಿಲ್ಲಾ ಮುಖ್ಯ S. ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 


ಈ ಸ೦ದರ್ಭದಲ್ಲಿ ಮಾತನಾಡಿದ ಶ್ರೀ ಹೆಚ್‌.ಆರ್‌. ಬಸಪ್ಪನವರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕ-ಶಿಕ್ಷಕಿಯರು 
ಸ್ಕೌಟ್‌-ಗೈಡ್‌ ಚಳುವಳಿಯಲ್ಲಿ ಭಾಗವಹಿಸಿ, ಸ್ಕೌಟ್‌-ಗೈಡ್‌ಗಳು ಜಿಲ್ಲಾ, ರಾಜ್ಯ, ರಾಷ್ಟ್ರ ಹಾಗು ಅಂತರ ರಾಷ್ಟೀಯ 


pe ಅನೇಕ ಪದಕ-ಪ್ರಶಸ್ತಿ ಪಡೆಯಲು ಜ್‌ ಎಂದರು. 


ಶಿಬಿರದಲ್ಲಿ ಭಾಗವಹಿಸಿದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಶುಭಾಶಯ ತಿಳಿಸಿದ ರಾಜ್ಯ ಮುಖ್ಯ 
ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪ ನವರು, ತಾವುಗಳು ತಮ್ಮ ಜಿಲ್ಲೆ, ತಾಲ್ಲೂಕು, ಬ್ಲಾಕ್‌, ಕ್ಷಸರ್‌ ಮಟ್ಟದಲ್ಲಿರುವ 
ಶಿಕ್ಷಕ-ಶಿಕ್ಷಕಿಯರಿಗೆ ಸ್ಕೌಟಿಂಗ್‌ ಮತ್ತು ಗೈಡಿಂಗ್‌ ಮಹತ್ವವನ್ನು ತಿಳಿಸಿ, ಅವರುಗಳು ಜಿಲ್ಲಾ ಸ೦ಸ್ಥೆಯವರು ಹಮ್ಮಿಕೊಳ್ಳುವ 
ಶಿಬಿರದಲ್ಲಿ ಭಾಗವಹಿಸಿ ಈ ಚಳುವಳಿಯಲ್ಲಿ ಹಚ್ಚಿನ ಸಂಖ್ಯೆಯಲ್ಲಿ ಸ್ಕೌಟ್‌-ಗೈಡ್ಸ್‌ಗಳು ಭಾಗವಹಿಸುವಂತೆ ತಿಳಿಸಿದರು. 

ಶ್ರೀಮತಿ ಸುಜಯ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ವಂದನಾರ್ಪಣೆ ಮಾಡಿದರು. ಈ ಸಮಾರಂಭಕ್ಕೆ 
ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಟಿ.ಎ. ಮ೦ಜುನಾಥಾಚಾರ್‌, ರಾಜ್ಯ ಸಂಘಟನಾ ಆಯುಕ್ತರು (ಸ್ಕೌಟ್ಸ್‌. 
ಶ್ರೀ ಎಲ್‌.ಟಿ. ಲೋಕೇಶ್‌ ರಾಜ್ಯ ತರಬೇತಿ ಆಯುಕ್ತರು (ಸ್ಕೌಟ್‌), ಶ್ರೀಮತಿ ಎಸ್‌.ಕೆ. ಪ್ರಭಾ, ಎಲ್‌.ಟಿ.ಗೈ), 
ಶ್ರೀಮತಿ ಬಿ.ಡಿ. ಶಾಂತಾ, ಎಲ್‌.ಟಿ.(ಗೈ) ಭಾಗವಹಿಸಿದ್ದರು. ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳು ಈ ಶಿಬಿರದಲ್ಲಿ 
ಭಾಗವಹಿಸಿದ್ದರು. 

ಪ್ರಾರಂಭದಲ್ಲಿ ಸ್ವಾಗತ ಕೋರಿದ ಡಾ. ಕೆ.ಬಿ. ಗುರುಮೂರ್ತಿ, ಜಿಲ್ಲಾ ಕಾರ್ಯದರ್ಶಿಗಳು, ಸ್ಕೌಟಿಂಗ್‌- 
ಗೈಡಿ೦ಗ್‌ ಬಗ್ಗೆ ತಿಳಿಸಿ ಜಿಲ್ಲಾ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಸ್ಕೌಟ್‌-ಗೈಡ್‌ 
ಚಳುವಳಿ ನಡೆಯುವಲ್ಲಿ ಶಿಕ್ಷಣ ಇಲಾಖೆಯ ಪಾತ್ರವನ್ನು ತಿಳಿಸಿದರು. ಡಾ. ಜೆ. ಕಮಲಾರಾಮನ್‌, ಜಿಲ್ಲಾ ಆಯುಕ್ತರು(ಗೈಡ್‌ 
ವಂದನಾರ್ಪಣೆ ಮಾಡಿದರು. 


ಸಂಜೆ ನಡೆದ ಮುಕ್ತಾಯ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ.ಕೆ. ಬಸವರಾಜು, ಡಿ.ಡಿ.ಪಿ.ಐ., 
ಡಯಟ್‌ ಸಂಸ್ಥೆ, ಮೈಸೂರು ಆಗಮಿಸಿದ್ದರು. ಶ್ರೀ ಹೆಚ್‌.ಆರ್‌. ಬಸಪ್ಪ ಡಿ.ಡಿ.ಪಿ.ಐ., (ಆಡಳಿತ) ರವರು ಉಪ ಪಸ್ಥಿತರಿದ್ದರು. 
ಡಾ. ಜೆ. ಕಮಲಾ ರಾಮನ್‌ ಡಿ.ಸಿ.(ಗೈ) ಸಭೆಯ ಅಧ್ಯಕ್ಷತೆಯನ್ನು, ವಹಿಸಿದ್ದರು. 


ಶ್ರೀ ಬಿ.ಕ. ಬಸವರಾಜುರವರು ಮಾತನಾಡಿ, ಇಂದಿನ ಮಕ್ಕಳಲ್ಲಿ ಬೌದ್ದಿಕ ಮೌಲ್ಯಗಳು ಕಡಿಮೆಯಾಗಿದ್ದು 
ಆತ್ಮಹತ್ಯೆ, ಮುಂತಾದ ಅಚಾತುರ್ಕಗಳ ಬಗ್ಗೆ ಯೋಚಿಸುತ್ತಾರೆ. ಇವುಗಳನ್ನು ಅವರು ಕಡಿಮೆ ಮಾಡಿಕೊಳ್ಳಲು, ಸ್ಕೌಟಂಗ್‌- 
ಗೈಡಿ೦ಗ್‌ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದರು. ಶ್ರೀ ಅಬ್ದುಲ್‌ ಜಮೀಲ್‌, ಜಿಲ್ಲಾ ಆಯುಕ್ತರು 
(ಸ್ಕೌಟ್‌) ರವರು ಸ್ವಾಗತ ಕೋರಿದರು. 


ಕಾರವಾರ 


ದಿನಾಂಕ 11/07/2014 ರಂದು ಮಾರ್ಥೋಮ ಶಾಲೆಯ ಸ್ಟೌಟ್ಸ್‌-ಗೈಡ್ಜ್‌, ಕಬ್‌-ಬುಲ್‌ಬುಲ್ಸ್‌ಗಳು ಸೇರಿ 
ವನಮಹೋತ್ಸವದ ಜೊತೆಗೆ 2014-15ನೇ ಸಾಲಿನ ಚಟುವಟಿಕೆಗಳ ಆರಂಭೋತ್ಸವವನ್ನು ಹಮ್ಮಿಕೊಂಡಿದ್ದರು. ಶಾಲೆಯ 
ಪ್ರಾಂಶುಪಾಲರಾದ ಫಾ. ಥೋಮಸ್‌ ಕುರಿಯನ್‌ ರವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅತಿಥಿಗಳಾಗಿ 
ಪಿ.ಬಿ.ಎಸ್‌.ಇ. ಶಾಲೆಯ ಮುಖ್ಯ ಅಧ್ಯಾಪಕಿ-ಆಡಳಿತ ಮಂಡಳಿಯ NE ಶ್ರೀ ಕ ವರ್ಗೀಸ್‌, ಮಾರ್ಥೋಮಾ 
ಶಾಲೆಯ ಹಿರಿಯ ಶಿಕ್ಷಕಿಯರಾದ ಮಿಸ್‌ ಇಡಾಲಿನ್‌ ವಾಜ್‌, ಜಿಲ್ಲಾ ಕಾರ್ಯದರ್ಶಿಳಾದ ಶ್ರೀ ಬಿ.ಡಿ. ಫರ್ನಾಂಡೀಸ್‌ 
ಆಗಮಿಸಿದ್ದರು. 


ಸ್ಕೌಟ್‌ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮ ಆರಂಭಗೊಂಡು ಸೆ ಸ್ಕೌಟ್‌ ಡೊಮಿನಿಕ್‌ ಫರ್ನಾಂಡೀಸ್‌ 
ಬರದ ಅತಿಥಿಗಳನ್ನು ಸ್ವಾಗತಿಸಿದರು. ದೀಪ ಬೆಳಗಿಸುವುದರೊಂದಿಗೆ ವನಮಹೋತ್ಸವದ ಜೊತೆಗೆ ಚಟುವಟಿಕೆಗಳ 
ಆರಂಭೋತ್ಸವ ಸ ಉದ್ರಾಟನೆ ಮಾಡಿದ ಪ್ರಾಂಶುಪಾಲರಾದ ಫಾ. ಥೋಮಸ್‌ ಕುರಿಯನ್‌ ರವರು ಮಾತನಾಡಿ 
ಸ್ಕೌಟ್‌- ಗೈಡ್‌ ಚಳುವಳಿಯಲ್ಲಿ ಮಕ್ಕಳನ್ನು ದೇಶದ ಉತ್ತಮ ಪ್ರಜೆಯಾಗಲೂ ಪ್ರಚೋದನೆ ನೀಡುತ್ತಿದೆ. ಎಂದು pi: 
ಘರ ಅತಿಥಿಗಳಾಗಿ ಬಂದ ಶ್ರೀ ಕೆ.ಸಿ. ವರ್ಗೀಸ್‌ ಮಾತನಾಡಿ ಚಿಕ್ಕಂದಿನಲ್ಲಿ ಮಕ್ಕಳು ನಿಸರ್ಗದ ಪ್ರಜ್ಞೆ 
ಬೆಳೆಸಿಕೊಂಡು ಬರಲು ಸ್ಕೌಟ್‌ ಸಂಸ್ಥೆ ಕಲಿಸುತ್ತದೆ. ಮಕ್ಕಳ ಶಿಸ್ತು ಸಂಯಮ ನೋಡಿ ಸಂತೋಷ ವ್ಯಕ್ತಪಡಿಸಿದರು. 
A ಚಟುವಟಿಕೆಗಳಿಗೆ ಎಲ್ಲಾ ಸಹಾಯ ಸಹಕಾರ ನೀಡಿವುದಾಗಿ ತಿಳಿಸಿದರು. ಸಿ.ಬಿ.ಎಸ್‌.ಇ. ಮುಖ್ಯಾಧ್ಯಾಪಕಿ ಶ್ರೀಮತಿ 
ಸ್ಸಿ ಮೋಲ್‌ ಥೋಮಸ್‌ ' ಮಕ್ಕಳಲ್ಲಿ ದೈವಭಕ್ತಿ ಮತ್ತು ಸಂಘಟನೆ ಬೆಳೆಸಲು ಇದು ಸಹಾಯಕಾರಿ ಹೇಳಿದರು. 
aR ಶಿಕ್ಷಕಿಯರಾದ ಮಿಸ್‌ pe ವಾಜ್‌ ರವರು ಮಾತನಾಡಿ ಶಿಸ್ತುಮಯ ಜೀವನ ನಡೆಸಲು ಈ 
ಚಳವಳಿಯು ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಹೇಳಿ ಶುಭಕೋರಿದರು. ಜಿಲ್ಲಾ ಕಾರ್ಯದರ್ಶಿಯವರು ಮಾತನಾಡಿ 
ಸ್ಕೌಟ್‌-ಗೈಡ್‌, ಕಬ್‌ ಬುಲ್‌ಬುಲ್‌ಗಳು ನಿರಂತರ ವನಮಹೋತ್ಸವದ ಕಾರ್ಯಕ್ರಮದ ಬಗ್ಗೆ ಶ್ಲಾಘಿಸಿ ಉಳಿದವರಿಗೆ 
ಮಾದರಿಯಾಗಿದ್ದಾರೆಂದು ತಿಳಿಸಿದರು ಹಾಗೂ ಎಲ್ಲರನ್ನು ಅಭಿನಂದಿಸಿದರು. 


ಉಡುಪಿ 


ದಿನಾಂಕ 18-07-2014 ರಂದು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಉಡುಪಿ ಜಿಲ್ಲಾ ಮಟ್ಟದ ಸ್ಟೌಟರ್ಸ್‌-ಗೈಡರ್ಸ್‌ 
ಸಮಾವೇಶ ಹಾಗೂ ಪುನಶ್ಚೇತನ ತರಬೇತಿ ಶಿಬಿರ ಮಹಿಷಮರ್ಧಿನಿ ರೋಟರಿ ಸ್ಕೌಟ್ಸ್‌ ಸಭಾ ಭವನ ಕಡಿಯಾಳಿಯಲ್ಲಿ 
ಜರುಗಿತು. ಸಮಾವೇಶದ ಉದ್ಭಾಟನಾ ಸಮಾರಂಭ ಶ್ರೀ ಪಿ.ಆರ್‌. ನಾಯಕ್‌ ಜಿಲ್ಲಾ ಸ೦ಸ್ಥೆಯ ಹಿರಿಯ ಉಪಾಧ್ಯಕ್ಷರು, 
| ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಶ್ರೀಮತಿ ಶಾಂತಾ ವಿ. ಆಚಾರ್ಯ ರಾಜ್ಯ ಆಯುಕ್ತರು(ಗೈಡ್ಸ್‌ ಸಮಾವೇಶವನ್ನು 
ಉದ್ಭಾಟಸಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಚಟುವಟಿಕೆಗಳು ಎದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗಿದೆ 
ಎಂದು ತಿಳಿಸಿದರು. 


ಶ್ರೀ ಮಂಜುನಾ ನಾಥಯ್ಯ, ಉಡುಪಿ ತಾಲ್ಲೂಕು ಕಾರ್ಯ ನಿರ್ವಹಣಾಧಿಕಾರಿಯವರು, ಭಾರತ್‌ ಸ್ಕೌಟ್ಸ್‌ ಮತ್ತು 
ಗೈಡ್ಸ್‌ ಉಡುಪಿ ಜಿಲ್ಲಾ ಸಂಸ್ಥೆಯ ನೂತನ ವಬ್‌ಸೈಟನ್ನು ಉದ್ರಾಟಿಸಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು 


NNSA 


KNNNNN 
ಈಗ i 2014 Karnataka ಗಾ (and Guide 


Ma ರಾಗಾ Mek ee hihi Se ಸಾಗಾ ಸ ಗಾಗ್‌, 


ಮೂಡಿಸಬೇಕು. ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿ೦ದ ಗುರಿ ತಲುಪಲು ಸಾಧ್ಯ ಸ್ಕೌಟ್ಸ್‌-ಗೈಡ್ಸ್‌ ಚಟುವಟಿಕೆಗಳಿಂದ 
ಸಾಮಾಜಿಕ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣ ಶ್‌ fy ಸೀತಾನದಿ ವಿಠ್ಠಲ 
ಶೆಟ್ಟಿ, ಜಿಲ್ಲಾ ಶಿಕ್ಷಣಾಧಿಕಾರಿ ಶ್ರೀ ಸ ಕಾಮತ್‌ ಮಾತನಾಡಿ ಎಲ್ಲಾ ಜ್‌ ಸೌಟ್ಸ್‌-ಗೈಡ್ಸ್‌ ಚಳುವಳಿಗಳು 
ಪ್ರಾರಂಭವಾಗಬೇಕು ಹಾಗೂ ಮಕ್ಕಳಿಗೂ ಉತ್ತಮ ಚಟುವಟಿಕೆಗಳನ್ನು ನೀಡಬೇಕೆಂದು ಶಿಕ್ಷಕರುಗಳಿಗೆ ತಿಳಿಸಿದರು. 
ಇದೇ ಸಂದರ್ಭದಲ್ಲಿ ಹಿರಿಯ ಸ್ಕೌಟರ್‌ ದಿವಂಗತ ಬಿ.ಜಿ. ವಾರಂಬಳ್ಳಿ ಸ್ಮರಣಾರ್ಥ 2013-14 ನೇ ಅತ್ಯುತ್ತಮ 
ಸ್ಥಳೀಯ ಸಂಸ್ಥೆ ಪ್ರಶಸ್ತಿಯನ್ನು ಕುಂದಾಪುರ ಸ್ಥಳೀಯ ಸಂಸ್ಥೆಗೆ, ಅತ್ಯುತ್ತಮ ಸ್ಕೌಟ್‌ ಟ್ರೂಪ್‌ ಪ್ರಶಸ್ತಿಯನ್ನು ಕುಂದಾಪುರ 
ವೆಂಕಟ್ರಮಣ ಆಂಗ್ಲ ಮಾಧ್ಯಮ ಶಾಲಾ ಸ್ಕೌಟ್‌ ತಂಡಕ್ಕೆ, ಅತ್ಯುತ್ತಮ ಗೈಡ್ಸ್‌ ಪ್ರಶಸ್ತಿಯನ್ನು ಹೆಚ್‌.ಎಂ.ಎಂ. ಆಂಗ್ಲ 
ಮಾಧ್ಯಮ ಶಾಲೆ, ಗೈಡ್ಸ್‌ ತಂಡಕ್ಕೆ ನೀಡಲಾಯಿತು. ಈ ವರ್ಷದಲ್ಲಿ ರಾಜ್ಯ ಪುರಸ್ಕಾರ, ಸ್ಕೌಟ್‌- ಗೈಡ್ಸ್‌ ಹೀರಖ್‌ ಪಂಖ್‌ 
ಬುಲ್‌ ಬುಲ್‌, ಚತುರ್ಥ ಚರಣ ಕಬ್ಸ್‌ ಪ್ರಶಸ್ತಿಗಳನ್ನು ನೀಡಲಾಯಿತು. 


ಬಿ.ಜಿ. ವಾರಂಬಳ್ಳಿಯವರ ಸ್ಮರಣಾರ್ಥ ಬಡ ವಿದ್ಯಾರ್ಥಿಗಳಿಗೆ ಸ್ಕೌಟ್‌ ಸಮವಸ್ತ್ರವನ್ನು ಶ್ರೀಮತಿ ಮೂಕಾಂಬಿಕಾ 
ವಾರಂಬಳ್ಳಿಯವರು ನೀಡಿದರು. ಜಿಲ್ಲಾ ಮುಕ್ಕ ಆಯುಕ್ತರಾದ ಶ್ರೀ ಕೆ.ಬಿ. ರಾವ್‌, ಜಿಲ್ಲಾ ಆಯುಕ್ತರು (ಸ್ಕೌಟ್ಸ್‌ ಎಡ್ವಿನ್‌ 
ಆಳ್ವ, ಉಪಾಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಜೆ.ಪೈ, ಪ್ರೊ ದಯಾನಂದ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. 
ಶ್ರೀ ಕೊಗ್ಗಗಾಣಿಗ ಜಿಲ್ಲಾ ತರಬೇತಿ ಆಯುಕ್ತರು ಸ್ವಾಗತಿಸಿದರು. ಶ್ರೀ ಶೇಖರ್‌ ಪೂಜರಿ ಜಿಲ್ಲಾ ಕಾರ್ಯದರ್ಶಿ 
ಧನ್ಯವಾದ ನೀಡಿದರು. ಶ್ರೀ ವಿ.ಜಿ. ಬೈಕಾಡಿ ಕಾರ್ಯಕ್ರಮ ನಿರ್ವಹಿಸಿದರು. 


ಶ್ರೀ ಕೆ.ಬಿ. ರಾವ್‌ ಜಿಲ್ಲಾ ಮುಖ್ಯ ಆಯುಕ್ತರು ಇವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಜರುಗಿತು. 
ಮುಖ್ಯ ಅತಿಥಿಗಳಾಗಿ ಉಡುಪಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀ ರವಿಶಂಕರ್‌ ಭಾಗವಹಿಸಿ ಸಮಾಜದ ಅನಿಷ್ಠ 
ನ್ಯೂನತೆಗಳನ್ನು ಹೋಗಲಾಡಿಸಲು, ಸ್ಕೌಟಿಂಗ್‌-ಗೈಡಿ೦ಗ್‌ ಸಹಕಾರಿಯಾಗಿದೆ. ಆದ್ದರಿಂದ ಉಡುಪಿ ತಾಲೂಕಿನ 
ಶಾಲೆಗಳಲ್ಲಿ ಸ್ಕೌಟ್ಸ್‌-ಗೈಡ್ಸ್‌ ದಳ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಶ್ರೀ ರಾಜ ಗೋಪಾಲ 
ಆಚಾರ್ಯ ಸ್ಥಾನಿಯ ಆಯುಕ್ತರು ಹಾಗೂ ಇತರ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. 

ಶಿವಮೊಗ್ಗ 

ದಿನಾಂಕ 19-07-2014 ರಂದು ಸ್ಕೌಟರ್‌-ಗೈಡರ್‌ ಪುನಶ್ಚೇತನ ಶಿಬಿರವನ್ನು ಭದ್ರಾ ಪ್ರೌಢಶಾಲೆ, ಹಾಲಪ್ಪ 
ವೃತ್ತ, ಬಿ.ಹೆಚ್‌. ರಸ್ತೆ, ಭದ್ರಾವತಿಯಲ್ಲಿ ಹಮ್ಮಿಕೊಳ್ಳಾಗಿತ್ತು. ಅಧ್ಯಕ್ಷತೆಯನ್ನು ಶ್ರೀ ಎನ್‌. ನಾರಾಯಣಪ್ಪ, ಅಧ್ಯಕ್ಷರು 
ಸ್ಥಳೀಯ ಸಂಸ್ಥೆ, ಭದ್ರಾವತಿ ವಹಿಸಿಕೊಂಡಿದ್ದರು. ಶ್ರೀ ಜಿ.ಟಿ, ಗುರುಲಿಂಗಪ್ಪ ಕಾರ್ಯದರ್ಶಿಯವರು ಸ್ವಾಗತಿಸಿದರು. | 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಜಿ.ಎನ್‌. ಸೋಮಶೇಖರಯ್ಯನವರು ಉದ್ಭಾಟಿಸಿದರು. ಉದ್ಭಾಟನಾ ನುಡಿಯಲ್ಲಿ | 
ಬಿ.ಇ.ಓ. ರವರು ಎಲ್ಲಾ ಶಾಲೆಗಳಲ್ಲಿ ಕಡ್ಡಾಯವಾಗಿ ಸ್ಕೌಟ್ಸ್‌-ಗೈಡ್ಸ್‌ ದಳಗಳನ್ನು ಪ್ರಾರಂಭಿಸಬೇಕು. ಈ ಶಿಬಿರದ ಎಲ್ಲಾ 
| ಮಾಹಿತಿಗಳನ್ನು ಚೆನ್ನಾಗಿ ತಿಳಿದುಕೊಂಡು ಮಕ್ಕಳಲ್ಲಿ ಶಿಸ್ತು ಸಮಯಪಾಲನೆ, ನಾಯಕತ್ವದ ಗುಣಗಳು, ದೇಶಪ್ರೇಮವನ್ನು | 
ಬೆಳೆಸಬೇಕೆಂದು ಹಾರೈಸುತ್ತ ಈ ಶಿಬಿರವು ಯಶಸ್ವಿಯಾಗಲೆಂದು ಹಾರೈಸಿದರು. ಇನ್ನೊಬ್ಬ ಅತಿಥಿಯಾದ 
ಶ್ರೀ ಡಿ. ಹೆಚ್‌. ಚಂದ್ರಶೇಖರ, ಮುಖ್ಯ ಶಿಕ್ಷಕರು, ಭದ್ರಾ ಪ್ರೌಢಶಾಲೆ ಹಾಲಪ್ಪ ವೃತ್ತ, ಇವರು ವಿದ್ಯಾರ್ಥಿಗಳಲ್ಲಿ ಶಿಸ್ತು 


52222222222 22222222222 ವನಿ SASS ANN NNN 
Karnataka Scout and Guide 1೫. 2014 


NNN NNN 


ನಾಯಕತ್ವ ದೇಶಪ್ರೇಮದ ಗುಣಗಳು ಈ ನ 1. ಗಳಿಂದ! ಬೆಳೆಯಲು ಸಾಧ್ಯ. ಶಿಕ್ಷಕ/ಪಿಕ್ಷಕಿಯರು ಈ ಶಿಬಿರದ 
ಮಾಹಿತಿಯನ್ನು ಪಡದುಕೊಂಡು ಶಾಲೆಗಳಲ್ಲಿ ಚೆನ್ನಾಗಿ ದಳಗಳನ್ನು ಪ್ರಾರಂಭಿಸಿ ಶಿಬಿರ ಯಶಸ್ವಿಯಾಗಲೆಂದು 
ಹಾರೈಸಿದರು. ಸಂತರ ಶ್ರೀ ಟಿ. ರಾಮಚಂದ್ರ ವಂದಿಸಿದರು. ಈ ಶಿಬಿರಕ್ಕೆ ತಾಲೂಕಿನಿಂದ ಒಟ್ಟು 30 ಜನ 
ಸಾಟ್‌ ಗೈಡ್ಸ್‌ ಶಿಕ್ಷಕ- ಶಿಕ್ಷಕಿಯರು ಭಾಗವಹಿಸಿದ್ದರು. 


ಸೇ ಹಸ ಹ ಕ ಸಕ ಹ ಸಂ ಸಸ 


ದಿನಾಂಕ 11-07-2014 ರಿಂದ 12-07-2014 ರ ವರೆಗೆ ಪೆಟ್ರೋಲ್‌ ನಾಯಕ/ನಾಯಕಿಯರ ತರಬೇತಿ 
ಶಿಬಿರವನ್ನು ಗಾ೦ಧಿ ಪಾರ್ಕ್‌ ನ್ಯೂಟೌನ್‌ ಭದ್ರಾವತಿಯಲ್ಲಿ ಹಮ್ಮಿಕೊಂಡಿದ್ದು. ಈ ಶಿಬಿರದ ಉದ್ರಾಟನಾ ಸಮಾರಂಭದ 
ಅಧ್ಯಕ್ಷತೆಯನ್ನು ಶ್ರೀ ಎನ್‌. ನಾರಾಯಣಪ್ಪನವರು, ಅಧ್ಯಕ್ಷರು ಸ್ಥಳೀಯ ಸಂಸ್ಥೆ, ಭದ್ರಾವತಿ ವಹಿಸಿಕೊಂಡಿದ್ದರು. 
ಶ್ರೀ ಜಿ.ಟಿ. ಗುರುಲಿಂಗಪ್ಪ ಕಾರ್ಯದರ್ಶಿಯವರು ಸ್ವಾಗತಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ 
ಶ್ರೀ ಜಿ.ಎನ್‌. ಸೋಮಶೇಖರಯ್ಯನವರು ಶಿಬಿರವನ್ನು ಉದ್ದಾಟಿಸಿದರು ಅತಿಥಿಗಳಾಗಿ ಶ್ರೀಮತಿ ಪದ್ಮಾವತಿ ಶಿಬಿರದ 
ನಾಯಕಿಯರಾಗಿ, ಶ್ರೀ ಹಚ್‌. ಶಿವಶಂಕರ್‌, ಡಿ.ಟಿ.ಸಿ. ಶ್ರೀಮತಿ ಎ. ಅರುಣಮಾಲ ಡಿ.ಟಿಸಿ., (ಜಿ) ಶ್ರೀ ಸಿ.ಕೆ. ನಾಗೇಂದ್ರ 
ಚಾರ್‌ ಆಗಮಿಸಿದ್ದರು. ಅಧ್ಯಕ್ಷೀಯ ನುಡಿಗಳಲ್ಲಿ ನಾರಾಯಣಪ್ಪನವರು ಎಲ್ಲಾ ಸ್ಕೌಟ್ಸ್‌-ಗೈಡ್ಸ್‌ ಶಿಕ್ಷಕ-ಶಿಕ್ಷಕಿಯರು 
ಕಡ್ಡಾಯವಾಗಿ ಸಮವಸ್ತ್ರ ಧರಿಸಿ ಆಸಕ್ತಿಯಿಂದ ಶಾಲೆಗಳಲ್ಲಿ ದಳಗಳನ್ನು ನಡೆಸಿ ರವಿಯನ್ನು 'ಕಳುಹಿಸಿಕೊಡುವಂತೆ 
ತಿಳಿಸಿದರು. ಕೊನೆಯದಾಗಿ ವಂದನೆಗಳನ್ನು, ಶ್ರೀ ಟಿ. ರಾಮಚಂದ್ರ ಸೌಟ್‌ ಮಾಸ್ಟರ್‌ ವಂದಿಸಿದರು. ಶ್ರೀ ಹೆಚ್‌. 
ಶಿವಶಂಕರ್‌, ಶ್ರೀ ಜಿ. ಸಿದ್ಧಪ್ಪ, ಶ್ರೀ ಎಂಕೆ. ಕೃಷ್ಣಸ್ತಾಮಿ, ಶ್ರೀಮತಿ ಕೆ.ಆರ್‌. ಪರಿಮಳ ಶ್ರೀ ಟಿ. ರಾಮಚಂದ್ರ ಇವರುಗಳು 
ಒಟ್ಟು 100 ಸ್ಟೌಟ್‌-ಗೈಡ್‌ ಗಳನ್ನು 20 ಸೌಟರ್‌-ಗೈಡರ್‌ಗಳನ್ನು 5 ತಂಡಗಳಾಗಿ ವಿಭಾಗಿಸಿ, ವಿವಿಧ ವಿಷಯಗಳ ಬಗ್ಗೆ 
ಮಾಹಿತಿ ನೀಡಿದರು. 


ದಿನಾಂಕ 12-07-2014 ರಂದು ಮುಂದುವರಿದ ಭಾಗಗಳ ಬಗ್ಗೆ ತರಬೇತಿ ನೀಡಿ. ಸಾಯಂಕಾಲ 3.30ಕ್ಕೆ 
ಸಮಾರೋಪ ಸಮಾರಂಭವು ಶ್ರೀ ನಾರಾಯಣಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಶ್ರೀ ಡಿ.ಹೆಚ್‌. ಶಿವಶ೦ಕರ್‌ 
ಎಲ್ಲರನ್ನು ಸ್ವಾಗತಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪಿ. ಪದ್ಮಾವತಿ, ಶ್ರೀ ಸಿ.ಕೆ ನಾಗೇ೦ದ್ರ ಚಾರ್‌, ಶ್ರೀ ಮೋಹನ್‌, 
ರೋವರ್‌ ಸ್ಕೌಟ್ಸ್‌ ಶ್ರೀ ಎಂ.ಕೆ. ಕೃಷ್ಣಸ್ವಾಮಿ, ಶ್ರೀ ಬಿ.ಎಂ. ಜಯಾಚಾರ್‌ ಭಾಗವಹಿಸಿದ್ದರು. ಶ್ರೀ ಜಿ.ಟಿ. ಗುರುಲಿಂಗಪ ಸನವರು 
ಎಲ್ಲರಿಗೂ ವಂದಿಸಿದರು. 


Bangalore North 


Patrol Leaders and Sixers Camp was conducted On 20th July 2014 at Good Will 
Girls High School, Bangalore. Cubs, Bulbuls, Scouts-Guides Numbering 160 participated in 
the camp. Principal Mrs. Vani, Sri T.S. Lucas, State Commissioner (Scout) & Chairman of 
Shivajinagar L.A., Sri Rathnanjali Nicodus, President and Mrs. B. Revathy, D.T.C., were the 
Chief Guest. 


Ms. Krupa VijaiA.L.T.(G), Secetary of S.L.A. Co-ordinated the Programme 


20 July 2014 


ಬಸವರಸ ಸ ಯಯ ಾುುು ನಾಇ 3 ಲಾ ದದ ದ್‌ 


ಹು ೬ ಜಂರಲಿಸ ಸಂಚಿಕೆಯಿಂದ 


ಅಧ್ಯಾಯ - 4 ಶಿಬಿರಾಗ್ಗಿ ಉದಂತ ಸಂ-11 


ಮಾರ್ಗ Se 
(TRACKING) 
ಕುರುಹುಗಳ ಅವಲೋಕನ 


ಕುರುಹುಗಳನ್ನು ಗಮನಿಸುವುದು - ಜನರ ವಿವರಗಳು - ಶವದ ಸುತ್ತಲಿನ 
ಕುರುಹುಗಳು - ಹಳ್ಳಿಗಾಡು ಪ್ರದೇಶದ ವಿವರಗಳು - ಸ್ಕೌಟುಗಳು ತಮ್ಮ ಕಣ್ಣು, ಕಿವಿ 
ಮತ್ತು ಮೂಗುಗಳನ್ನುಪಯೋಗಿಸುವುದು - ರಾತ್ರಿಯ ವೇಳೆಯ ಸ್ಕೌಟಿಂಗ್‌ 


ಈ ವ್ಯಕ್ತಿಯನ್ನು ನೀವು ಕಂಡಿರಾ : 


ಒ೦ದು ಹೊಸ ಅಪರಿಚಿತ ನಗರದಲ್ಲಿ, ತನ್ನ ದಾರಿಯನ್ನು 
ಕ೦ಡುಕೊಳ್ಳಬೇಕಾದರೆ, ಸೆ ಸ್ಕೌಟಾದವನು ಅಲ್ಲಿನ ಕಟ್ಟಡಗಳನ್ನೂ ಅಕ್ಕಪಕ್ಕದ 
ರಸ್ತೆಗಳನ್ನೂ, ಅಂಗಡಿಗಳನ್ನೂ ಅವುಗಳ ಪ್ರದರ್ಶನ ಕಿಟಕಿಗಳಲ್ಲಿರುವ 
ಸಾಮಾನುಗಳನ್ನೂ ಎದುರಿಗೆ ಹಾದು ವಾಹನಗಳನ್ನೂ ನಡೆಯುತ್ತಾ 
ನಡೆಯುತ್ತಾ 1. ಜಾನ 


ಅವನು ಜನರನ್ನು ವಿಶೇಷವಾಗಿ ಗಮನಿಸುತ್ತಾನೆ. ಅವರ 
ಮುಖಚರ್ಯೆ; ಧರಿಸಿರುವ ಉಡಿಗೆತೊಡಿಗೆ; ಅವರ ಪಾದರಕ್ಷೆ; 
ನಡೆಯುವ ರೀತಿ ಇವುಗಳನ್ನು ಗಮನಿಸುತ್ತಾನೆ. ಸಮಯ ಎಂ, 
ಉದಾ: ಒಬ್ಬ ಪೋಲಿಸ್‌ ನವನು “ಕಪ್ಪಗೆ ಚಾಚಿಕೊ೦ಡಿರುವ ಕಣ್ಣು 
ಹುಬ್ಬಿನ ನೀಲಿಯ ಸೂಟ್‌ ಧರಿಸಿರುವ. ಒಬ್ಬ ವ್ಯಕ್ತಿಯು ಈ ಕಡೆ 
ಹೋದುದನ್ನು ಕಂಡಿರಾ?” ಎಂದು ಕೇಳಬಹುದು. ಅದಕ್ಕೆ ನೀವು 
“ಹಾ! ಕಂಡೆ. ಬಲಗಾಲು ಕು೦ಟುತ್ತಿದ್ದ. ಅವನ ಬೂಟು 


ಎದೇಶೀಯನದರಂತಿತ್ತು. ಕೈಯಲ್ಲೊಂದು ಪಾರ್ಸಲ್‌ ಇತ್ತು. ಈಗ 3 ಹ ಗದು ತಿಳಿದಿದ್ದರೆ ನೀವು ಸರಳ ರೀತಿಯೇ 
ನಿಮಿಷಗಳ ಕಳಗೆ, ಗೋಲ್ಡ್‌ ಸ್ಟ್ರೀಟ್‌ನಲ್ಲಿ ತಿರುಗಿದ. ಅಗೋ ಅಲ್ಲಿ ನಿಮ್ಮ ವೇಷವನ್ನು ಸುಲಭವಾಗಿ 


ಎರಡನೆಯ ತಿರುವು” ಎಂದು ಹೇಳುವಂತಿರಬೇಕು. ಬದಲಾಯಿಸಬಹುದು. ತನ್ನ ತೋರಿಕೆಯನ್ನು 
ಬ್ಯ 

2 ಹ ೦ ON ಎಡ) 3) } KP ೫ fe bb ಸಗ 

ಅನೇಕ ವೇಳೆಗಳಲ್ಲಿ ಆ ರೀತಿಯ ವಿವರವು, ಅಪರಾಧಿಗಳನ್ನು "40000841100 ಬದಲಾ ಯಿಸಿಕೊಳ್ತಲು 

ಕಂಡು ಹಿಡಿಯಲು ಬಹಳ ಸಹಾಯಕಾರಿ ಯಾಗಿದೆ. ಈ ವ್ವಕ್ತಿಯು ಎಷ್ಟು ಆಂಶಗಳಲ್ಲಿ ಬದಲಾವಣೆ 


ಮಾಡಿದ್ದಾನೆ 9 ವ್ರತ್ಟಿಯು ಬದಲಾದಂತೆ 
೧ ಪನು ಚ ಗಜ ಗಂತಿ ಬ | 
ಕಿಮ್‌'ನ ಕಥೆಯಲ್ಲಿ, ಸೂಕ್ಷ್ಮ ರೀತಿಯಲ್ಲಿ ಅವಲೋಕಿಸುವುದರ ಕಾಣಲು ಅವನು ನಿಂತಿರುವ ಭಂಗಿಯೂ 
ತ 


ಬಗ್ಗೆ ಕಿಮ್‌ಗೆ ಹೇಗೆ ಹೇಳಿಕೊಡಲಾಯಿತು, ನಿನೆಸಿಕೊಳ್ಳಿ ಬೋಗುಣಿಯ ಯುಖ ಕ 


ತುಂಬಾ ಸಣ್ಣ ಸಣ್ಣ ವಸ್ತುಗಳನ್ನು ಒಂದು ನಿಮಿಷ ಕಾಲ ಅವನಿಗೆ ತೋರಿಸಲಾಗುತ್ತಿದ್ದಿತು ತು. ಬಳಿಕ ಅದನ್ನು ಮುಚ್ಚಿ, 
ಗಮನಿಸಿದ ವಸ್ತುಗಳನ್ನು ವಿವರಿಸಲು, ಅವನಿಗೆ ಹೇಳಲಾಗುತ್ತಿತ್ತು 


ಆಟವನ್ನು ಆಡಿಸಲಾಗುತದೆ. 


pe 
ಇಟಲಿಯಲ್ಲಿ “ಕಮೋರ್ರಾ” ಎಂಬ ಹೆಸರಿನ, ಕ್ರಾಂತಿಕಾರಿ ಸಮಾಜವಿದ್ದಿತು. ಅವರು ಅತಿ ವೇಗದಲ್ಲಿ ಅವಲೋಕಿಸುವ 
ಮತ್ತು ಕಂಡದ್ದನ್ನು ನೆನಪಿನಲ್ಲಿಟುಕೊಳ್ಳುವ ಬಗೆ, ಬಾಲಕರಿಗೆ ತರಬೇತಿ ನೀಡುತಿದರು. ನಗರದ ರಸೆಗಳಲ್ಲಿ, ಇದಕಿದಂತೆ 
ಂ ೧೩ ಟಿ ಳ್ಳ (ಸ ಇಡ ಹ ತ ಎರ ಬ 


ನಿಂತು, ಕಮೋರಿಯು ತನ್ನ ಬಾಲಕನನ್ನು ಹೀಗೆ ಪ್ರಶ್ನಿಸಬಹುದು. 


“ಹಿಂದಿನ ರಸೆಯಲಿ, ಬಲಗಡೆಯ, ನಾಲನೆಯ ಮನೆಯ ಬಾಗಿಲಲ್ಲಿ, ಕುಳಿತಿದ್ದ ಹೆಂಗಸು. ಯಾವ ರೀತಿಯಲ್ಲಿ 


“ಮೂರು ರಸ್ತೆಗಳಿಗೆ ಮುಂಚೆ, ಆ ಮೂಲೆಯಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಏನೆಂದು ಮಾತನಾಡಿಕೊಳ್ಳುತ್ತಿದ್ದರು? 
ಎಂದೋ ಅಥವಾ 


“ಆ ಮನೆಯ ಎತ್ತರ ಎಷ್ಟು? ಅದರ 
ಮೊದಲ ಅಂತಸ್ಥಿನಲ್ಲಿರುವ ಕಿಟಕಿಯ ಅಗಲ 
ಎಷ್ಟು?” ಎ೦ದು ಮುಂತಾಗಿ ಆ ಬಾಲಕನನು 
ಪ್ರಶ್ಚಿಸುತ್ತಿದ್ದರು ಅಥವಾ ಆ ಬಾಲಕನಿಗೆ, ಒಂದು 
ನಿಮಿಷ ಕಾಲ ಅಂಗಡಿಯೊಂದರ ಪ್ರದರ್ಶನ 
ಕಿಟಕಿಯನ್ನು ನೋಡಲು ಬಿಟ್ಟು, ಅವನು 
ಗಮನಿಸಿದ. ಎಲ್ಲವನ್ನೂ ವಿವರಿಸಲು 


ಹ 

ಹೇಳುತ್ತಿದ್ದರು. ಸ್ಟ್‌ಟುಗಳೂ, ನಡೆಯುವಾಗ 
ಸ ಎಲ್ಲಿ ಸ A ಖಿ 

ಆನಂತರದಲ್ಲಿ ಗುದುಪಿಸಬು ನಲದ ಮಲ, ಹಾದಿಯಪಕ್ಕ ಮನೆಗಳ ಕಡೆ 

) Mk ಕ್ಯ ಇರೆ ಇ 
ಸಾಧ್ಯವಾಗುವಂತೆ ಈ ಜನರ ಮತ್ತು ಮೋರಿಗಳ ಕಡೆ ಸಹ, ಗಮನ 

ಇಗೆ 
ಮಚಖಬಿಗಳನ ನು ಗಮನಿಸಿ. ಹರಿಸಬೇಕು. 


ನಾನು ಅನೇಕ ವೇಳೆ, ಅಮೂಲ್ಯವಾದ 
ಒಡವೆಗಳು ಬಿದ್ದಿರುವುದನ್ನು ಗಮನಿಸಿದ್ದೇನೆ. ಅನೇಕರು ಕಂಡೂ ಕಾಣದಂತೆ, ಅವುಗ ಳನ್ನು ಪಕ್ಕಕ್ಕೆ ಒದ್ದುಕೊಂಡು 
ಹೋಗಿರುತ್ತಾರೆ. 
ಪ್ರತಿ, ನಗರದ ಸ್ಥೌಟೂ ಸಹ, ಯಥಾ ರೀತಿಯಲ್ಲಿ, ಹತ್ತಿರದ ದವಾಖಾನೆ, ಪೋಲೀಸ್‌ ಸ್ಟೇಷನ್‌, ಡಾಕ್ಟರು, 
ಆಸ್ಪತ್ರೆ, ಅಗ್ನಿಶಾಮಕ ಠಾಣೆ, ಟೆಲಿಫೋನ್‌, ಆಂಬ್ಯುಲೆನ್ಸ್‌ ಇತ್ಯಾದಿ, ಇರುವ ದೊರಕುವ ಸ್ಥಳಗಳನ್ನು ತಿಳಿದುಕೊಂಡಿರಬೇಕು 
ಮತ್ತು ಮಾರ್ಗದರ್ಶನ ನೀಡುವಂತಿರಬೇಕು. 


SSS SSS SSSSSSSSSS SSS SSS SSR SSCS SSSSSSSS SSS SSCS 
22 July 2014 Karnataka Scout and Guide 
ASSES SS SSS SSS EEE NURS 


ನಮಿ RUE ARS, 


ಸ 


ನರು ಯಯ ಸಸ RN: 
ಮ ನಾ ಸು ಸು ಜಾ ನ ಮು ನನ 
ನ ಸ | 
ನ 


ತೆ 
ಹ್ಹಿ ಜ್ಞ ಸ 
MT ಸ 
ಸಯ ಸ 

ನ್ನ್ನ ಸ್ನ ಸ 

“ಜು ಜು 


ಸ 
ಜ್‌ 


ಜಸ ಸ 5 
ಬು ಜಯ 
ಸ್‌ ಹ ನು ಹ ಸ 


onthly, Published by 
i The Bharat Scouts ಹಿ Guides, Karnataka 
State Headquarters, Kondaiji Basappa Road 

Prof, P Sivashankar Circle, Fort 
Bangaiore-560 002. Tel: 26701227 


ಗೊ.ರು. ಚನ್ನಬಸಪ್ಪ 
ಸಂಪಾದಕರು 
ಲಂ.ಎ. ಖಾಅದ್‌ 
ಸಕ ಸಂಪಾದಕರು 
ಆರ್‌. ಚ೦ದ್ರಶೇಖರನ್‌ 
೫ಪ ಸಂಪಾದಕರು 
ಎಂ.ಎ. ಚೆಲ್ಲಯ್ಯ ಎನ್‌. ಶ್ರೀನಿವಾಸನ್‌ 
| ಚಿನ್ನಸ್ವಾಮಿ ರೆಡ್ತಿ 
ಮೋಹನ್‌ ಕುಮಾರ್‌ ಕೊಂಡಚ್ರ 
ಜ.ವಿ. ರಾಮಲತಾ 
ಎಸ್‌.ಕೆ. ಪ್ರಭಾ ಟಿ.ಎ. ಮೆಂಜುನಾಥಾಚಾರ್‌ 
ಕೆ.ಕೆ. ಆಲಾ ಹಾಸಕಿ ವೇಣುಗೋಪಾಲ್‌ 
ಸಂಚಿಪೆಯ ವಾರ್ಷಿಕ ಚಂದಾ ಮಾ.100/-- 
ಏದ್ಯಾಸಂಸ್ಥೆ ಹಾಗೂ ಪಂಘಸಂಸ್ಥೆಗಚಗೆ 
ವಾರ್ಷಿಕ ಚಂದಾ ದೂ. 100/- 
ಹಲಬಾಹಣವನ್ನು 
ರಾಜ್ಯ ಕಾರ್ಯದರ್ಶಿ ಹಾರೂ ಹಲಪಾದಹದು 
ಈರ್ಪಾಟಕ ಹಟ್‌ ಮತ್ತು ರೈಡ್‌ ಮಾಹಪತ್ರಪೆ 
ಕೇ೦ದ್ರ ಕಛೇಲಿ, ಹೊ೦ಡಣ್ಣ ಐಹಪ್ಪ ರಷ್ತೆ, 
ಪ್ರೊ. ಪಿ. ಶಿವಪ೦ತರ್‌ ವೃತ್ತ. ಹೊಂಚಿ, 
ಖೆ೦ದಲೂರು-56೦ ಲಲ 
ಇವರ ಪಿಜಾಪಕ್ತೆ ಮನಿ ಆರ್ಡರ್‌ (ಎಂ.ಕೆ) 


“Remember, it 1s not what you | 
have, but what you give that | 
brings happiness. That is why, | 
as members of our Great} 
Movement, it is important for | 
each one of you to try your | 
hardest to become skillful with 
your hands, alert and ready in 

your minds and great of heart, 
‘sothat by these means you may 
bring friendship and happiness 
‘to others and so gain it for 
10118017 


- Olave, Lady Baden -Powell 


ಕ್ಸಿ ಯ 


(1೧: ಕರ್ಕ ಟ್‌ 
ಸೊ 


ಈ 


) ಎಣ ಹಾಘ್ನ್ನೂ 
py 
U ty 


JHA) 


ರಾ 


Ny 
ನಂ 
ಲಿ 


ಮ 
(wd 


ಸ 


Hd A hE 


A 
ಹಾಸನ ಈ) 


2014ರವರೆಗೆ 


ನಿಗ ಜಾನೆ 
\ Nf ಖೂ 


ಳು) 
ಷ್ಟಿ } 
A/C Cad 


ಕ್‌ 
ww 


3 
69) ೧ 
3 

9 ೧ 
ಡಿ 2 
p 
D ೨ 
(ಡಿ ಅ 
LD ಲ 
? 
ಅ] ರ್‌ 


ರಗ ಕಾಳ, 


(\we 


| 
A 
ಡ್‌ 


PRE 
೧ ಕ 
[3 ಜ 
3 a. 
G6 PD 
Y WD 
ಕಾ ದ್ಯ 
B x03 
4 
Me ¥ 
oO ಿ 
13 1% 
ಟಿ. 
43 Ps 
ಇ 
(9; 
೪... 7 
ಸಿ Id 
(3 
ಜೌ. 
೪.೪ 
4 
(ಲ 
ಇ 
O 
ಕಾ 
1) 
೧ 
6.8 
ತೈ 
ಕ 
©) ೩ 
B IB 
2 
ಬ (ಜು 
ಹು ಕ್ರ 
೪. 
BR 
ಆ Mb 
ಉು «ರಿ 
ಆ 2 
= 3 
೫ ವ 
2 © 
p . 
Ke 
PY 
3 
ಆ 
[ಡ್ಯ 
ನ್‌ 
3 
(3 A$ 


he 3 


Regd. as News Paper (Magazine) RNI No : 13348/1959. Postal Regd. No KA/BGW-549/2012-2014 
Permitted to Post under WPP System. Vide No.: WPP-87. 
Posted at: Mail Business Centre, Bangalore GPO on 25, 28 & 30 of every month (No. of Pages : 4+20= 24) 


ps 3 g LAAN NAM 


- ತಾ 


If not delivered, please return to : 


THE EDITOR, Karnataka Scout & Guide 
State Headquarters, Kondajji Basappa Road. 
Prof. P. Sivashankar Circle, Fort 

Bangalore - 560 002. Ph: 080-26701227 
e-mail.: shq@scout.org.in 


Published by : The Bharat Scouts & Guides, Karnataka, State Headquarters, Fort, Bangalore - 560 002. 

Publisher & Editor : M.A. Khalid. Printed by : L. Lingappa, M.D. at Sathyasri Printers Pvt. Ltd., 
16/1, 3rd Cross, 2nd Main, Kasturiba Nagar, Mysore Road, Bangalore - 560 026 

ಮು ಯೂ ಹೇ ಶಿಸು ತ ಅಚಾರ: 


